ಕೂರ್ಮಮಹಾಪುರಾಣ 201 


ಪಡೆಯುವನು. ಭಗವಂತನ ಇಚ್ಛೆಯಿಂದ ಲಭಿಸಿದ ವಸ್ತುಗಳಿಂದಲೇ ತೃಪ್ತನಾದ, ದ್ರಂದ್ರವನ್ನು 
ಮೀರಿದ, ನನ್ನ ಅನುಗಹಕ್ಕಾಗಿ “ವಿಹಿತ ಕರ್ಮಗಳನ್ನು. ಮಾಡುವ ಸಾಧಕನ ಸಂಸಾರವು 
ಜ್ಞಾನ- RA ದುಃ ಖಕರವಾದ ಚಕವು ನಾಶವಾಗುವುದು. 


ಯೋಗಿಶ್ರೇಷ್ಠನು ನನ್ನನ್ನು ಪರಮೇಶ್ವರ ಎಂದು ತಿಳಿದುಕೊಂಡು ನನ್ನು 

ಪಾಸನೆಯನ್ನು ಮಾಡುತಾನೆ. ನನ್ನಲ್ಲೇ “ನನ್ನನ್ನೇ ಉದ್ದೇಶಿಸಿ ಯಜ್ಞಗಳನ್ನು 
ie ನನ್ನನ್ನೇ ಪೂರ್ಣವಾಗಿ “ನಂಬುತಾನೆ. ಜ್ಞಾನಿಗಳು ಒಬರಿಗೂಬ್ದರು 
ಬೋಧನೆಯನ್ನುಮಾಡುತ್ತಾ ನನ್ನನ್ನೇ ಪರಂಜ್ಯೋತಿ ಎಂದು ಹೇಳುತ್ತಾರೆ. 
ಯಾವಾಗಲೂ ನನ್ನ ವಿಚಾರವನ್ನೇ ಹೇಳುತ್ತಾ ನನ್ನ ಸಾಯುಜ್ಯವನ್ನು ಹೊಂದುವರು. 
ನನ್ನಲ್ಲಿ ಶ್ರದ್ದಾಪೂರ್ವಕವಾದ ನಿಷ್ಠೆಯನ್ನು ಹಾರಿ ಹೊಂದಿದಾರೋ ಅವರಿಗ 
ಉಜ್ಜಲವಾದ "ಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಸಂಪೂರ್ಣವಾಗಿ ನಾಶಮಾಡುತ್ತೇನೆ. 
ಅವರ ಯೋಗ-ಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ. ಭೋಗಪದಾರ್ಥಗಳ 
ಪ್ರಾಪಿಗಾಗಿ ಬೇರೆ ದೇವತೆಗಳನ್ನು ಪೂಜಿಸಿದರೆ, ರು ಪೂಜೆಯಿಂದ ಲಭಿಸುವ 
ಫಲಗಳು ಶಾಶ್ವತವಲ್ಲ. ಕೇವಲ ತಾತ್ಕಾಲಿಕ. ನನ್ನಲ್ಲಿ ಭಕ್ತಿಯುಳ್ಳವರು, ಬೇರೆ ದೇವತೆಗಳ 
ಪೂಜೆಯನ್ನು.” ಮಾಡಿದರೂ ಮುಕ್ತಿಯನ್ನು “ಹೊಂದುತಾರೆ. ಆದ್ದರಿಂದ ನಶ್ವರ 
ಫಲಗಳನ್ನು ಸೊಡುವ ಅನ್ಯದೇವತೆಗಳ' ಪೂಜೆಯನ್ನು ಬಿಟ್ರು 'ನನ್ನನ್ನೇ ತಶುಯಿಸಬೇಕು. 
ಹೀಗೆ rail ಪರಮಪದವನ್ನು ಹೊಂದುತಾರೆ. ಪುತ' ಮಿತ್ರ, ಬಾರ್ಯಾ- 
ಇವರಲ್ಲಿರುವ ಸ್ನೇಹವನ್ನು ತ್ಯಜಿಸಿ, 'ಹಾರಿಂದಲೂ ಏನನ್ನೂ ತೆಗೆದುಕೊಳ್ಳದೆ, 
ವಿರಕ್ಷನಾಗಿ ಮರದರ "ಪರಮೇಶ್ವರ ಲಿಂಗವನ್ನು ಪೂಜಿಸ ಬೆಕು. ಹೀಗೆ 
ಪೂಚಿಸುವವರಿಗೆ ಒಂದೇ KID ಸಾಧನೆಯಿಂದ ಪರಮಪದವನ್ನು ಕೊಡುತ್ತೇನೆ. 


ಲಿಂಗಾರ್ಚನೆ: ಪರಮೇಶ್ವರನ ಲಿಂಗವು ಜ್ಞಾನರೂಪ, ಸರ್ವಗತ. ಯೋಗಿಗಳು 
ತಮ್ಮ ಹೃದಯದಲ್ಲಿ ಯಾವಾಗಲೂ ಅದನ್ನು ಧ್ಯಾನಿಸುತ್ತಾರೆ. ಬೇರೆ ಭಕ್ತರು 
ವದಿಗನುಗುಣವಾಗಿ 'ನೀರಿನಲ್ಲಿ ಅಗ್ನಿಯಲ್ಲಿ, ಆಕಾಶದಲ್ಲಿ ಸೂರ್ಯನಲ್ಲಿ, ರತ್ನಗಳಲ್ಲಿ 
ಶಿವಲಿಂಗದ ಆವಾಹನೆಯನ್ನುಮಾಡಿ ಅದನ್ನು ಪೂಜಿಸುತಾರೆ. 33 ಪಪಂಚವಲ್ಲವೂ 
ಲಿಂಗಮಯ. ಎಲ್ಲವೂ ಲಿಂಗಕ್ಕೆ ಅಧೀನವಾಗಿದೆ. ಆದ್ದರಿಂದ ಯಾವುದಾದರೊಂದು 
ಲಿಂಗದಲ್ಲಿ ಶಾಶ್ವತನಾದ ಶಿವನನ್ನು ಪೂಜಿಸಬೇಕು. ಯಜ್ಞಾಧಿಕರ್ಮಗಳಲ್ಲಿ ನಿರತರಾ 
ದವರು "ಅಗ್ನಿಯಲ್ಲಿ ಜ್ಞಾನಿಗಳು ನೀರು, ಆಕಾಶ, ಸೂರ್ಯ -ಇವರಲ್ಲಿ, ಮೂರ್ಪರು 
ಮರದ ಪದಾರ್ಥ ಮೊದಲಾದವುಗಳಲ್ಲಿ ಲಿಂಗವನ್ನು ಅರ್ಚೆಸುತಾರೆ. ಯೋಗಿಗಳು 
ಹೃದಯದಲ್ಲಿ ಲಿಂಗವನ್ನು ಅರ್ಚೆಸುತ್ತಾರೆ. 


ಅಜ್ಞಾನಿಗಳ ಸಾಧನಕ್ರಮ: ಪರಮೇಶ್ವರನ ಜ್ಞಾನವನ್ನು ಸಂಪಾದಿಸಲು ಆಗದಿದ್ದರೆ 
ವಿರಕ್ಷನೂ, ಪ್ರೀತಿಯುಕ್ತನೂ ಆಗಿ ಜೀವವಿರುವವರೆಗೆ ಪ್ರಣವಮಂತ್ರವನ್ನು (ಓಂಕಾರವನ್ನು) 
ಜಪಿಸಬೇಕು ಅಥವಾ ಶತರುದ್ರಿಂಯುವನ್ನು ಏಕಾಕಿಂಶರಾಗಿ ಜಿತೇಂದ್ರಿಯನಾಗಿ 
ಮರಣಪರ್ಯಂತ ಜಪಿಸಬೇಕು. ಹೀಗೆ ಮಾಡುವವನು ಪರಮಪದವನ್ನು ಹೊಂದುತಾನೆ. 
ಜಿತೇಂದ್ರಿಯನೂ, ಜಿತಮನಸ್ಕನೂ ಆಗಿ ಭಕ್ತನು SE. ಕಾಶಿಯಲ್ಲಿ 
ವಾಸಿಸಬೇಕು. ಅಲ್ಲಿದ್ದವರಿಗೆ ಮರಣಕಾಲದಲ್ಲಿ ಈಶ್ವರನು ಶ್ರೇಷ್ಠವಾದ ಜ್ಞಾನವನ್ನು 


202 ಕೂರ್ಮಮಹಾಪುರಾಣ 


ಕೊಡುತ್ತಾನೆ. ಈ ಜ್ಞಾನದಿಂದ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. 
ಪರಮೇಶ್ವರನ ಪ್ರಸಾದದಿಂದ ಪರಮಪದನ್ನು ಹೊಂದುತಾನೆ. ವರ್ಣ ಮತ್ತು ಆಶ್ರಮಗಳ 
ಧರ್ಮವನ್ನು ಸಮಗವಾಗಿ ಪಾಲಿಸುತ್ತಾ ನನ್ನನ್ನೇ ನಂಬಿ ಬದುಕುವವನು ಅದೇ ಜನ್ನದಲ್ಲಿ 
ಮುಕ್ತಿಯನ್ನು ಪಡೆಯುತ್ತಾನೆ. ಕಾಶಿಯಲ್ಲಿ po ಸಮಾಡುವ, ಹೀನಜನ್ಮವನ್ನು ಪಡೆದಿರುವ - 
ಚೇತನಗಳೂ ಕೂಡ ಈಶ್ವರನ ಅನುಗಹದಿಂದ ಸಂಸಾರವನ್ನು ದಾಟುತಾರೆ. ಆದರೆ 
ಇಂತಹವರಿಗೆ ವಿಘ ನಗಳು 'ಉಂಟಾಗುತವೆ. 


ಉಪಸಂಹಾರ: ಬ್ರಾಹ್ಮಣರೇ! ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಧರ್ಮಮಾರ್ಗವನ್ನೇ 
ಅವಲಂಬಿಸಬೇಕು. ಇದು ವೇದಗಳ ರಹಸ್ಯ ಅರ್ಹರಲ್ಲದವರಿಗೆ ಇದನ್ನು ಉಪದೇಶಿಸಬಾರದು. 
ಭಕ್ತನೂ, ಬಹ ORDO ಆದ ಧಾರ್ಮಿಕನಿಗೆ ಮಾತ್ರ: ಇದನ್ನು ಪದದ ಪ. 


ವ್ಯಾಸ ಉವಾಚ: ಭಗವಾನ್‌ ಶಿವನು ಉತ್ತಮವಾದ ಯಾಗವನ್ನು ಹೀಗ 

ಪದೇಶಿಸಿ ಪಕ್ಕದಲ್ಲೇ ಕುಳಿತಿದ್ದ ನಾರಾಯಣನಿಗೆ ಹೇಳಿದನು 'ಬ್ರಹ್ಮವಾದಿಗಳಿಗೆ 
t ವಿಚಾರಗಳನ್ನು ನಾನು ಹೇಳಿದ್ದೇನೆ. ಶಾಂತ ಮನಸಿನ ಶಿಷ್ಯರಿಗೆ ಅದನ್ನು 
ಉಪದೇಶಿಸಬೇಕು”. ಘಾತ ಅಲ್ಲಿದ್ದ ಯೋಗೀಂದರಿಗೆ ಹೀಗೆ ಹೇಳಿದನು. 'ದ್ವಿಜಶೇಷರೇ! 
ಎಲ್ಲು ಭಕ್ತರ ಹಿತಕ್ಕಾಗಿ ನೀವುಗಳು ಈ ವಚಾರಗಳನ್ನು ನಿಮ್ಮ ಶಿಷ್ಠರಿಗೆ ವಿಧಿಗೆ” ಅನುಗುಣ 
ವಾಗಿ ಉಪದೇಶಿಸಬೇಕು. ಎಲ್ಲ ಭಕ್ತರಿಗೆ ads ಬೇಕು”. 


"ಈ ನಾರಾಯಣನು ಪರಮೇಶ್ವರನೇ, ಈ ವಿಷಯದಲ್ಲಿ ಯಾವ ಸಂಶಯವೂ 
ಇಲ್ಲ. ಶಿವ-ನಾರಾಯಣರಲ್ಲಿ ಭೇದವನ್ನು ಕಾಣದವರಿಗೆ ಮಾತ ಈ ವಿಷಯಗಳನ್ನು 
ಉಪದೇಶಿಸಬೇಕು. ನಾರಾಯಣ ಎ೦ಬ ಹೆಸರಿನ ನನ್ನ ಈ ಶ್ರೇಷ್ಠಮೂರ್ತಿಯು 
ಸರ್ವ ಭೂತಾಂತಂರರ್ಯಾಮಿಯಾಗಿದೆ. vos nd. ಇದಕ್ಕೆ ವ್ಯತಿರಿಕ್ತವಾಗಿ 
ತಿಳಿಯುವವರು ಅಜ್ಞಾನಿಗಳು. ಅವರಿಗೆ ಮುಕ್ತಿಯಾಗುವುದಿಲ್ಲ. ಅವರು ಪುನಃ ಪುನಃ 
ಹುಟುತ್ತಾರೆ. ಅವ್ಯಕ್ತನಾದ ಈ ವಷ್ಣುವನ್ನು ಮತ್ತು ಮಹೇಶ್ವರನಾದ ನನ್ನನ್ನು ಒಂದೇ 
ಎಂದು "ಭಾವಿಸುವವರಿಗೆ ಪುನರ್ಜನ್ಮವಲ್ಲ. ಆದ್ದರಿಂದ ನನ್ನನ್ನು ಆದಿ-ನಿಧನಗಳಿಲ್ಲದ 
ಅವ್ಯಯನಾದ, ವ್ಯಾಪ್ತನಾದ ವಿಷ್ಣು ಎಂದು “ತಿಳಿಯಿರಿ. ik ಪೂಜಿಸಿರಿ'. 
"ನನ್ನನ್ನೂ ವಷ್ಣುವನ್ನೂ ಬೇರೆಬೇರೆ ಎಂದು ಯಾರು ತಿಳಿಯುತ್ತಾರೋ ಅವರಿಗೆ ನನ್ನ 
ಅನುಗಹನಿಲ್ಲ. ಅವರು ಘೋರ ನರಕಗಳಿಗೆ ಹೋಗುತ್ತಾರೆ. ನನ್ನನ್ನು ಆಶ್ರಯಿಸಿದವನಿಗೆ 
ಅವನು ಮೂರ್ಬನಾಗಿರಲಿ ಅಥವಾ ಪಂಡಿತನಾಗಿರಲಿ, ಶ್ರಪಚನಾಗಿರಲಿ, ನಾನು 
ಮುಕ್ತಿಯನ್ನು ಕೊಡುತ್ತೇನೆ. ಆದರೆ ನಾರಾಯಣನನ್ನು ನಿಂದಿಸುವವರಿಗೆ ಕೊಡುವುದಿಲ್ಲ. 
ಆದ್ದರಿಂದ ಮಹಾ ಯೋಗಿಯಾದ, ಪುರುಷೋತ್ತಮನನ್ನು ನನ್ನ ಭಕ್ತರೆಲ್ಲರೂ 
ಪೂಜಿಸಬೇಕು. ನಮಸ್ಕರಿಸಬೇಕು. ಹೀಗೆ' ಮಾಡಿದರೆ ನನಗೆ ಸಂತೋಷವಾಗುತ್ತದೆ”. 
ಪಿನಾಕಧಾರಿಯಾದ ಶಿವನು ಹೀಗೆ ಹೇಳಿ ನಾರಾಯಣನನ್ನು ಆಲಂಗಿಸಿ ಎಲ್ಲರೂ 
ನೋಡುತ್ತಿದ್ದಂತೆಯೇ ಅಂತರ್ಧಾನನಾದನು. 


ನಾರಾಯಣದೇವರ ಉಪಸಂಹಾರವಚನ: ನಾರಾಂಯಣದೇವರೂ ಕೂಡ 
ತಾಪಸವೇಷವನ್ನು ಸ್ಟೀಕರಿಸಿ ಮುನಿಗಳಿಗೆ ಹೇಳಿದರು. “ನೀವು ಪರಮೇಶ್ವರನ ಅನುಗಹದಿಂದ 
ಸಂಸಾರಟಂಧನಲ್ಲ ನಾಶಮಾಡುವ kä ಪಡೆದಿರುವಿರಿ. ನೀವೆಲ್ಲರೂ ಆತಂಕ 


ಕೂರ್ಮಮಹಾಪುರಾಣ 203 


ಎಲ್ಲದೆ ನಿಮ್ಮ ಸ ಸ್ಥಾನಗಳಿಗೆ ಮರಳಿ ಹೋಗಿ. ನೀವು ಪಡೆದ ಜ್ಞಾನವನ್ನು ಧರ್ಮಿಷ್ಠರಾದ ನಿಮ್ಮ 
ಶಿಷರಿಗೆ ಉಪದೇಶಿಸಿರಿ. ಭಕನೂ. ವಿರಕ್ಷನೂ, ಧಾರ್ಮಿಕನೂ, ವಿಹಿತವಾದ ಹೋಮವನ್ನು 
ಮಾಡುವವನೂ ಆದ ಪುರುಷನಿಗೆ "ಇದನ್ನು ಉಪದೇಶಿಸಿರಿ” ಹೀಗೆ ಹೇಳ ಮಹಾ 
ಯೋಗಿಯೂ ವಿಶ್ವಾಂತರ್ಯಾಮಿಯೂ ಆದ ನಾರಾಯಣದೇವರು ಅಂತರ್ಧಾನರಾದರು. 
ಆ ಖಯಷಿಗಳೂ ದೇವೋತ್ತಮನಾದ ಮಹೇಶ್ವರನನ್ನು ಮತ್ತು ಜಗದಾದಿಕಾರಣನಾದ 
ನಾರಾಯಣನನ್ನು ನಮಸ್ಸರಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು. ಅನಂತರ 
ಭಗವಾನ್‌ ಸನತ್ಸುಮಾರರು ಸಂವರ್ತ ಎಂಬ ಶಿಷ್ಮನಿಗೆ ಉಪದೇಶವನ್ನು ಮಾಡಿದನು. 
ಅವನು ಸತ್ಯ saan ಉಪದೇಶ ಮಾಡಿದನು. ಶೋಗೀಂದರಾದ ಸನಂದನರು 
ಫುಲಹಮಹರ್ಷಿಗೆ ಉಪದೇಶಿಸಿದರು. ಪುಲಹರು ಗೌತಮರಿಗೆ ಉಪದೇಶಿಸಿದರು. 
ಅಂಗೀರಸರು ವೇದಜ್ಞರಾದ ಭಾರದ್ದಾಜರಿಗೆ ಉಪದೇಶಿಸಿದರು. ಕಪಿಲ ಮಹರ್ಷಿಗಳು 
ಜೈ ಗೀಷವ್ಯ ಮತ್ತುಪಂಚಶಿಖ ಎಂಬ ಮುನಿಗಳಿಗೆ ಉಪದೇಶಿಸಿದರು. ಸನಕ ಮುನಿಗಳು 
ಸರ್ವತತ್ವ ವಿಧರಾದ ಪರಾಶರರಿಗೆ ಉಪದೇಶಿಸಿದರು. ಅವರು ವಾಲ್ಡೀಕಿಗೆ ಉಪದೇಶ 
ಮಾಡಿದರು. ನನಗೆ (ವೇದವ್ಯಾ ಸರಿಗೆ) ವಾಮದೇವ ಎಂಬ ರುದನು ಉಪದೇಶಿಸಿದನು. 

ವಾಮದೇವ ಸಾಕ್ಷಾತ್‌ ಶಿವನೇ, ನಾರಾಯಣ ದೇವಕೀಪುತನಾದ ಭಗವಾನ್‌ ಕೃಷ್ಣನೇ 
ಶ್ರೀಕೃಷ್ಣನು ಅರ್ಜುನನಿಗೆ ಈ ಜ್ಞಾನವನ್ನು ಉಪದೇಶಿಸಿದನು. ನಾನು ವಾಮದೇವನಿಂದ 
ಚಾನಪಡೆದಾಗಿನಿಂದಲೂ ನನಗೆ ಶಿವನ ಮೇಲೆ ವಿಶೇಷವಾದ ಭಕ್ತಿಯು ಉಂಟಾಯಿತು. 
ಆಶ್ರಯಕೊಡಲು ಸಮರ್ಥನಾದ ಶಿವನನ್ನು ನಾನು ವಿಶೇಷವಾಗಿ ಆಶ್ರಯಿಸಿದ್ದೇನೆ. 
ಭೂತೇಶನೂ, ಗಿರೀಶನೂ, ನಿರ್ಮಿಕಾರನೂ, ತ್ರಿಶೂಲಧಾರಿಯೂ ವೃಷಭವಾಹನನೂ "ಆದ 
ಶಿವನನ್ನು ನೀವೂಕೂಡ ಪತಶ್ಲೀ-ಪುತ್ರ ಸಹಿತರಾಗಿ ಆಶ್ರಯಿಸಿರಿ. "ಕರ್ಮಯೋಗದಿಂದ 
ಅವನನ್ನು ಆರಾಧಿಸಿರಿ. ಅವನ ಅನುಗಹದಿಂದ ಬದುಕಿರಿ. 


ವ್ಯಾಸರ ಈ ಉಪದೇಶವನ್ನು ಕೇಳಿ ಫೌನಕಾದಿ ಮಹರ್ಷಿಗಳು ಶಿವನನ್ನು, 
ವ್ಯಾಸರನ್ನು ನಮಸ್ಸರಿಸಿ ಹೇಳಿದರು. "ನಿಮ್ಮ ಅನುಗ್ರಹದಿಂದ ಶರಣ್ಯ (ಆಶ್ರಯಿಸಲು 

ಯೋಗ್ಯ)ನಾದ ವೃಷಭವಾಹನನ ಮೇಲೆ ನಮಗೆ ಈಗ ಭಕ್ತಿಯುಂಟಾಗುತ್ತಿದೆ. = 
ಭೆಕಿಯೂ ದೇವತೆಗಳಿಗೂ ದುರ್ಲಭ. TI ಮುಕ್ತಿಯನ್ನು ಬಯಸುವವರು 
ಭಗವಾನ್‌. ಶಿವನನ್ನು ಆರಾಧಿಸಲು ಉಪಯುಕ್ತವಾದ ಕಮನ ಯೋಗವನ್ನು ದಯವಿಟ್ಟು 
ಉಪದೇಶಿಸಿರಿ. ಈ * ಸೂತರೂ ನಿಮ್ಮಿಂದ ಪ್ರವಚನವನ್ನು ಕೇಳಲಿ. ಇದಲಿದೆ. ಅಮೃತ 
ಮಥನ ಕಾಲದಲ್ಲಿ ಕೂರ್ಮ ರೂಪವನ್ನೂ ಧರಿಸಿದ್ದ ವಿಷ್ಣುವು ಉಪ 2ದೇಶಿಸಿದ, 
ಸರ್ವರಿಗೂ ಉಪಯುಕ್ತವಾದ ಧರ್ಮ ಸಂಗಹವನ್ನು ದಯವಿಟ್ಟು. ಉಪದೇಶಿಸಿರಿ'. 


ಮುನಿಗಳ ಮಾತನ್ನುಕೇಳಿ ವ್ಯಾಸ ಸರು ಹೀಗೆ ಹೇಳಿದರು: "ಶಿವ ಮತ್ತು 
ಸನತ್ಕುಮಾರಾದಿ ಮುನಿಗಳ ಸಂವಾದವನ್ನು ಯಾರು ಪ್ರತಿದಿನ ಓದುತ್ತಾರೋ, 
ಶುದ್ಧರೂ, ಬಹ್ನಜ್ಞಾನನಿರತರೂ ಆದ ಬಾಹಣರಿಗೆ ಪ ಪವಚನ ;  ಮಾಡುತ್ತಾರೋಅವರು 
ಎಲ್ಲಾಪಾಪಗಳಿಂದ ಬಿಡುಗಡೆಯನ್ನು ಹೊಂದುತಾರೆ. ಯಾರು ಈ ಸಂವಾದದ 
ಅರ್ಥದ ಜಿಜ್ಞಾಸೆಯನ್ನು ಮಾಡುತಾರೋ ಅವರು 'ಪರಮಗತಿಯನ್ನು ಹೊಂದುತ್ತಾರೆ. 
ಭಕ್ತಿಯಿಂದ ಪ್ರತಿದಿನ $ಳುವವರು ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಪಡೆದು 
ಬಸ್ನಲೋಕದಲ್ಲಿ ಮಾನಿತರಾಗುತಾರೆ. ಆದ್ದರಿಂದ ಮನೀಷಿಗಳು (ಬುದ್ದಿ ಇರುವವರು) 
ಪ್ರಯತ್ನಪಟ್ಟು 2 ಉಪದೇಶವನ್ನು ಕೀಳಬೇಕು ಮನನ ಮಾಡಬೇಕು. n 


204 ಕೂರ್ಮಮಹಾಪುರಾಣ 


ವೇದವ್ಯಾಸರಿಂದ ಕರ್ಮಯೋಗ ನಿರೂಪಣ ಅಧ್ಯಾಯ- ೬9 


ವ್ಯಾಸ ಉವಾಚ: ಖಯಷಿಗಳೇ! ನಾನು ನಿಮಗೆ ಕರ್ಮಯೋಗವನ್ನು ಹೇಳುವೆ. 
ಇದು ಬ್ರಹ್ನಾನ್ಸೇಷಿಗಳಿಗೆ ತಪ್ಪದೇ ಉಪಯುಕವಾಗುವ ಯೋಗ. ಇದು ವೇದಗಳು 
ತಿಳಿಸಿರುವ ಯೋಗ. ಈ ಯೋಗವನ್ನು ಹಿಂದೆ ಮನುಪ್ರಜಾಪತಿಯು ಖಯುಷಿಗಳಿಗೆ 
ಹೇಳಿದ್ದನು. ಯಷಿಗಳು ಅನುಷ್ಠಾನಮಾಡಿದ್ದರು. ಇದರ ಅನುಷ್ಠಾನದಿಂದ ಎಲ್ಲ 


© 


ಪಾಪಗಳ ಪರಿಹಾರವಾಗುತ್ತದೆ. ನೀವೆಲ್ಲರೂ ಶಾಂತಚಿತ್ತರಾಗಿ ಕೇಳಿರಿ, 
ಕರ್ಮಯೋಗ: (1) ಉಪವೀತ: ಗರ್ಭ್ಬಾಷಮ ಅಥವಾ ಅಷಮ ವರ್ಷದಲ್ಲಿ 


ಅವರವರ ವೇದಶಾಖೆಗೆ ಸಂಬಂಧಿಸಿದ ಗೃಹ್ಮಸೂತ್ರಗಳಲ್ಲಿ ಹೇಳಿರುವ ವಿದಾನದಿಂವ 
ಉಪನಯವನ್ನು ಮಾಡಬೇಕು. ಉಪವೀತನಾದ ಹುಡುಗ ವೇದಗಳ ಅಧ್ಯಯನವನ್ನು 
ಮಾಡಬೇಕು. ದಂಡ, ಮೇಖಲ, ಉಪವೀತ ಮತ್ತು ಕೃಷ್ಣಾಜಿನಗಳನ್ನು ಧರಿಸಬೇಕು. 
ಭಿಕ್ಲಾನ್ನವನ್ನು ಊಟಮಾಡಬೇಕು. 

ARRO ಪದರ್ಥಗಳನ್ನು ಸೃಷ್ಟಿಸುತ್ತಿದ್ದಾಗ ಉಪವೀತಕ್ಕಾಗಿ ಹತ್ತಿಯನ್ನು 
ಸೃಷ್ಟಿಮಾಡಿದನು. ANI ಯಜ್ಞೋಪವೀತವನ್ನು ಯಾವಾಗಲೂ ಧರಿಸಿರಬೇಕು, 
ಯಾವಾಗಲೂ ಶಿಖೆಯನ್ನು ಕಟ್ಟಿಕೊಂಡಿರಬೇಕು. ಹೀಗಿಲ್ಲದೆ ಆಚರಿಸಲ್ಲಟ್ಟ ಕರ್ಮಗಳು 
ವ್ಯರ್ಥ. ಹತ್ತಿಯ ಬಟ್ಟೆಯನ್ನು, ಅದು ಇದ್ದಂತೆಯೇ, ಧರಿಸಬೇಕು. ಅದಕ್ಕೆ ಯಾವ 
ವಿಕೃತಿಯನ್ನೂ ಉಂಟುಮಾಡಬಾರದು. ಕಾವಿವಸ್ತವನ್ನು ಧರಿಸಬಾರದು. ಹರಿಯದ 
ಸ್ವಚ್ಛವಾದ ಹತ್ತಿಬಟ್ಟೆಯನ್ನು ಉತ್ತರೀಯವಾಗಿ ಧರಿಸಬೆಕು. ಕೃಷ್ಣಾಜಿನವನ್ನು 
ಉತ್ತರೀಯವಾಗಿ ಧರಿಸುವುದು ಉತ್ತಮ ಎಂದು ತಿಳಿದವರ ಅಭಿಪ್ರಾಯ. ಅದು 
ಸಿಗದಿದ್ದಾಗ ಮೃಗದ ಚರ್ಮವನ್ನು ಧರಿಸುವುದು ಒಳ್ಳೆಯದು. ಸೂತ್ರವನ್ನು: 
ಬಲಗೈಯನ್ನು ಎತ್ತಿ ಎಡಭುಜದ ಮೇಲೆ ಹಾಕಿಕೊಂಡರೆ ಅದು ಉಪವೀತವಾಗುತ್ತದೆ. 
ಕುತ್ತಿಗೆಗೆ ಹಾಕಿಕೊಂಡತೆ ಅದು ನಿವೀತವಾಗುತ್ತದೆ. ಎಡಗೈಯನ್ನು ಎತ್ತಿ ಬಲಭುಜದ 
ಮೇಲೆ ಹಾಕಿಕೊಂಡರೆ ಪ್ರಾಚೀನಾವೀತಿ. ಪಿತೃಶ್ರಾದ್ಧವನ್ನು ಮಾಡುವಾಗ ಹೀಗೆ 
ಹಾಕಿಕೊಳ್ಳಬೇಕು. ಅಗ್ಲಿಶಾಲೆಯಲ್ಲಿ, ಗೋಶಾಲೆಯಲ್ಲಿ ಕೆಲಸಮಾಡುವವನು, 
ಹೋಮಮಾಡುವಾಗ, ಜಪವನ್ನು ಮಾಡುವಾಗ ವೇದಾಧ್ಯಯನವನ್ನು ಮಾಡುವಾಗ, 
 ಜಭಗೋಜನ್‌ಸಮೆಂಶುದೆಲ್ಲಿ ಬ್ರಾಹ್ಮಣರ್‌' ಸನ್ನಿದಾನದಲ್ಲಿರುವಾಗ, 
ಗುರುಸೇವೆಯನ್ನುಮಾಡುವಾಗ, ಸಂಧ್ಯಾವಂದನೆಯನ್ನು ಮಾಡುವಾಗ, ಸಜ್ಜನರ 
ಸಮಾಗಮ ಕಾಲದಲ್ಲಿ ತಪ್ಪದೇ ಉಪವೀತವನ್ನು ಧರಿಸಬೇಕು ಇದು ಸನಾತನವಿಧಿ. 


v 


(2) ಮೇಖಲಾ: ಮೂರು ಎಳೆಗಳಿರುವ, ಸಿಮವಾಗಿರುವ, ಸ್ವಚ್ಛವಾದ ಮುಂಜ 
ಎಂಬ ಹುಲ್ಲಿನ ಅಥವಾ ದರ್ಭೆಯ ಮೇಖಲೆಯನ್ನು (ಉಡಿದಾರವನ್ನು) ಬ್ರಾಹ್ಮಣನು 
ಧರಿಸಬೇಕು. ಅದಕ್ಕೆ ಒಂದು ಅಥವಾ ಮೂರುಗಂಟುಗಳಿರಬೇಕು. 


ಕೂರ್ಮಮಹಾಪುರಾಣ 205 


(3) ದಂಡ: ಬಿಲ್ಪ ಅಥವಾ ಮುತ್ತುಗದ ದಂಡವನ್ನು ದ್ವಿಜರು ಧರಿಸಬೇಕು. ಅದು ಇಡೀ 
ಶರೀರದ ಅಳತೆಯಷಿರಬೇಕು. ಅಥವಾ ಸೌಮ್ಮವಾಗಿರುವ ಗಾಯಗೊಳಿಸದ ಯಜ್ಞದಲ್ಲಿ 
ಉಪಯಾಗಿಸಲು ಯೋಗ್ಯವಾದ ಯಾವುದೇ ಮರದ ದಂಡವನ್ನು ಧರಿಸಬಹುದು. 


(4) ಸಂಧ್ಯಾವಂದನೆ ಇತ್ಯಾದಿ: ದ್ವಿಜರು ಪ್ರಾತಃಕಾಲ ಮತ್ತು ಸಾಯಂಕಾಲಗಳಲ್ಲ 
ಸಂಧ್ಯಾವಂದನೆಯನ್ನು ಮಾಡಬೇಕು. ಕಾಮ, ಲೋಭ, ಭಯ ಅಥವಾ ಮೋಹಗಳಿಂದ 
ಸಂಧ್ಯಾವಂದನೆಯನ್ನು ಬಿಡಬಾರದು ಬಿಟ್ಟವನು ಪತಿತ. ಎರಡು ಕಾಲಗಳಲ್ಲೂ 
ಅಗ್ಗಿಕಾರ್ಯವನ್ನು ಮಾಡಬೇಕು. ದೇವ, DA, ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. 
ಪುಷ್ಟ ಪತ್ರ ಮತ್ತು ನೀರು ಇವುಗಳಿಂದ ದೇವತಾರ್ಚನೆಯನ್ನು ಮಾಡಬೇಕು. ಹಿರಿಯರಿಗೆ 
ಅಭಿವಾದನವನ್ನು ಮಾಡಬೇಕು. ನಾಮ ಗೋತ್ರಗಳನ್ನು ಹೇಳಿ ನಮಸ್ಕರಿಸಬೇಕು. 
ನಮಸ್ಸರಿಸುವಾಗ ದವ್ಯ ಮೊದಲಾದವುಗಳ ಲಾಭವನ್ನು ಬಯಸದೆ ಆಯುಷ್ಯ ಆರೋಗ್ಯಗಳ 
ಸಿದ್ದಿಯಾಗಲ ಎಂದು ಬಯಸಬೇಕು. ಹಿರಿಯರು "ಆಯುಷ್ಠಾನ್‌ಭವ ಸೌಮ್ಯ' ಎಂದು 
ಹೇಳಬೇಕು. ಇದು ಪ್ರತ್ಯಭಿವಾದನ ಪ್ರತ್ಯಭಿವಾದನವನ್ನು ಮಾಡದ ಹಿರಿಯರಿಗೆ, 
 ಅಭಿವಾದನವನ್ನು ಮಾಡಬಾರದು. ನಮಸ್ಸರಿಸುವಾಗ ಎರಡುಕೈಯಿಂದ ಎಡಪಾದವನ್ನು 
ಬಲಗೈಯಿಂದ ಬಲಪಾದವನ್ನು ಮುಟ್ಟಬೇಕು. ಲೌಕಿಕ, ವೈದಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು 
ಯಾರಿಂದ ಪಡೆದಿರುತ್ತಾನೋ ಆ ಗುರುವಿಗೆ ಮೊದಲು ನಮಸ್ಕಾರಮಾಡಬೇಕು. 
ದೇವಕಾರ್ಯ, ಪಿತೃಕಾರ್ಯಗಳನ್ನು ಮುಗಿಸದೆ ನೀರು, 597, VA ಸಮಿತ್‌ಗಳನ್ನು 
ಉಪಯೋಗಿಸಬಾರದು. ಕುಶಲ ಪ್ರಶ್ನೆಯನ್ನು ಮಾಡುವಾಗ ಬ್ರಾಹ್ಮಣನನ್ನು “ಕುಶಲವೇ” 
ಎಂದು ಕೇಳಬೇಕು. ಕ್ಷತ್ರ ಬಂಧುವನ್ನು "ಅನಾಮಯವೇ' ಎಂದು ಕೇಳಬೇಕು. ವೈಶ್ಯನನ್ನು 
"ಕ್ಲೇಮವೇ' ಎಂದು ಕೇಳಬೇಕು. ಶೂದನನು' ಆರೋಗ್ಯವೇ' ಎಂದು ಕೇಳಬೇಕು. 


ಉಪಾಧ್ಯಾಯ, ತಂದೆ, ಹಿರಯಣ್ಣ, ರಾಜ, ಸೋದರಮಾವ, ತಾಯಿಯ 
ತಂದೆ, ತಂದೆಯ ತಂದೆ, ಉತ್ತಮವರ್ಣದವರು, ಚಿಕ್ಕಪ್ಪ ಇಷ್ಟು ಜನರು ಗುರುಗಳು. 
ತಾಯಿ, ತಾಯಿಯ ತಾಯಿ, ತಂದೆಯ ತಾಯಿಯ ಸೋದರಿಯರು, ಅತ್ತೆ, ಅತ್ತಿಗೆ 
ಇವರು ಗುರುಸ್ತೀಯರು. ಇವರುಗಳನ್ನು ಕಾಯೇನ ವಾಚಾ ಮನಸಾ ಅನುಸರಿಬೇಕು. 
ಹಿರಿಯರು ಎದುರಾದಾಗ ಎದ್ದುನಿಲ್ಲಬೇಕು. ಅಭಿವಾದನವನ್ನು ಮಾಡಿ ಕೈಮುಗಿದು 
ಕೊಂಡು ನಿಲ್ಲಬೇಕು. ಇವರ ಜೊತೆ ಕುಳಿತುಕೊಳ್ಳಬಾರದು ಸಂಪತ್ತಿಗಾಗಿ ಇವರ 
ಜೊತೆ ವಿವಾದವನ್ನುಮಾಡಬಾರದು. ಜೀನಕ್ಟೋಸ್ಕರವೂ ವಿವಾದವನ್ನು ಮಾಡಬಾರದು. 
ದ್ವೇಷದಿಂದ ಮಾತನಾಡಬಾರದು. ಗುರುದ್ದೇಷವನ್ನು ಮಾಡುವವನು, ಬೇರೆ ಎಷ್ಟೇ 
ಸದ್ದುಣ ಸಂಪನ್ಸನಾಗಿದ್ದರೂ, ಪತನ ಹೊಂದುತಾನೆ. 

ಮೇಲೆ ಹೇಳಿದ ಗುರುಸಮುದಾಯದಲ್ಲಿ ಐದುಜನರು ವಿಶೇಷವಾಗಿ ಪೂಜ್ಯರು, 
ತಂದೆ, ತಾಯಿ, ವಿದ್ಯೆಯನ್ನು ಉಪದೇಶಮಾಡಿದ ಗುರು, ಹಿರಿಯಣ್ಣ ಮತ್ತು ರಕ್ಷಣ 
ಮಾಡಿದವನು ಈ ಐದು ಜನವಿಶೇಷವಾಗಿ ಪೂಜ್ಯರಾದ ಗುರುಗಳು. ಇವರನ್ನು 
ಸರ್ವವಿಧವಾದ ಪ್ರಯತ್ನಗಳಿಂದ ಪೂಜಿಸಬೇಕು. ಅದಕ್ಕಾಗಿ ಪ್ರಾಣತ್ಕಾಗವನ್ನುಕೂಡ, 
ಅವಶ್ಯಕತೆ ಇದ್ದರ ಮಾಡಬೇಕು. ಹೀಗೆ ಪೂಜಿಸುವವರಿಗೆ ವಿಶೇಷವಾದ 
ಅಭ್ಯುದಯಮಾಗುವುದು. ತಂದೆ-ತಾಯಿಯವರು ಸ್ಪಸ್ಥರಾಗಿ ಇರುವವರೆಗೆ ತನ್ನ ಎಲ್ಲ 


206 ಕೂರ್ಮಮಹಾಪುರಾಣ 


ಆಸಕ್ತಿಗಳನ್ನು ಬಿಟ್ಟು ಅವರಿಗೆ ನಿಷ್ಟನಾಗಿರಬೇಕು. ಪುತ್ರನ ಗುಣಗಳಿಂದ ತಂದೆ- 
ತಾಯಿಗಳು" ಸುಪ್ರೀತರಾದರೆ ಅಂತಹ ಪುತ್ರನು ಎಲ್ಲಾ ಧರ್ಮಘಲವನ್ನು 
ಹೊಂದುತ್ತಾನೆ. ತಾಯಿಗೆ ಸಮನಾದ ದೇವತೆಯಿಲ್ಲ, ತಂದೆಗೆ ಸಮನಾದ ಗುರು ಇಲ್ಲ. 


ಪಿತಾ ಮಾ ಚ ಸುಪ್ರೀತೌ ಸ್ಯಾತಾಂ ಪು ತ್ರಗುಣೈರ್ಯದಿ | 
ಸ ಪುತ್ರಃ ಸಕಲಂ ಧರ್ಮಮಾಪ್ಪಯಾತ್ತೇನ ಕರ್ಮಣಾ | 
ನಾಸ್ತಿ ಮಾತೃಸಮೋ ದೇವೋ ನಾಸ್ತಿ ತಾತಸಮೋ ಗುರುಃ | 


ಅವರು ಮಾಡಿರುವ ಉಪಕಾರಕ್ಕೆ ಪ್ರತ್ಯುಪಕಾರವೇ ಇಲ್ಲ. ಆದ್ದರಿಂದ ಮನಸ್ಸು 
ಮಾತು ಕೃತಿಗಳಿಂದ ಅವರಿಗೆ ಪಿಯವಾಗುವಂತೆ ನಡೆದುಕೊಳ್ಳಬೇಕು. ಅವರೆ 
ಅನುಮತಿಯಿಲ್ಲದೆ ಬೇರೆಯಾವ ಧವರ್ರಾಚರಣೆಯನ್ನು ಮಾಡಬಾರದು. 
ಮುಕ್ತಿಸಾಧನವಾದ' ಕರ್ಮಗಳನ್ನು ಮತ್ತು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲು ಅವರ 
ಅನುಮತಿಬೇಕಿಲ್ಲ. ಏಕೆಂದರೆ ಮ ಅನಂತಘಲವನ್ನು õi ಧರ್ಮವೇ 
ಶ್ರೇಷ್ಠವಾದ ಧರ್ಮ. ಮುಕ್ತಿಸಾಧನಕರ್ಮಗಳು ಮತ್ತು ನಿತ್ಯ-ನೈಮಿತಿಕ ಕರ್ಮಗಳು ಇಂತಹ 
ಕರ್ಮಗಳು. ಗುರುಗಳ ಸೇವೆಯನ್ನು ಚೆನ್ನಾಗಿಮಾಡಿ ಅವರ ಅನುಮತಿಯನ್ನು ಪಡೆದು 
ಗುರುಕುಲದಿಂದ ಹೊರಬಂದವನು ಭೆ ಗಳಿಸಿದ ವಿದ್ಯ ೦ರು ಫಲವನ್ನು 
ಅನುಭವಿಸುತ್ತಾನೆ. ಮರಣಾನಂತರ ಸ್ಪರ್ಗದಲ್ಲೂ ಪೂಜಿತನಾಗುತಾನೆ, ತಂದೆಗೆ 
ಸಮಾನನಾದ ಹಿರಿಯಣ್ಣನನ್ನು ಅವಮಾನಿಸುವವನು ಮರಣಾನಂತರ ಘೋರನರಕಕ್ಕೆ 
ಹೋಗುತ್ತಾನೆ. ಪೂಜ್ಯಸ್ಥಾನದಲ್ಲಿರುವ ರಕ್ಷಕನೂ ಕೂಡ ಜನಗಳಿಗೆ ಹಿತವಾಗುವಂತೆ 
ನಡೆದುಕೊಳ್ಳಬೇಕು. ಕ್‌ ಸ್ಪಾಮಿಯ ಯಣವನ್ನು ತೀರಿಸುವುದಕ್ತಾಗಿ ಯಾರು 
ಪ್ರಾಣವನ್ನು ಅವಶ್ಯಕತೆಯಿದ್ದರೆ.' ಕೂಡುತ್ತಾರೋ söö ಅಕ್ಷಯಲೋಕಗಳ 
ಪ್ರಾಪಿಯಾಗುವುದೆಂದು ಮನುಹೇಳಿದ್ದಾನೆ. 


ಸೋದರಮಾವ, ಚಿಕ್ಕಪ್ಪ, ಮಾವ, ಯತ್ತಿಜರು ಈ ಹಿರಿಯರು ಎದುರಾದಾಗ 
ಎದ್ದುನಿಂತು ಗೋತ್ತ-ಪ್ರವರನಾಮಗಳನ್ನು ಹೇಳಿ ಅಭಿವಾದನವನ್ನು ಮಾಡಬೇಕು. 
ಯಜ್ಞಧೀಕ್ಷೆಯನ್ನು ಪಡೆದವರು, ಚಿಕ್ಕವರಾದರೂ, ಅವರ ಹೆಸರನ್ನೂ ನ 
ಜೋ ಎಂದು £. ಭವಾನ್‌ 58 ಅವರನ್ನು ಸಂಭೋಧಿಸಿ ರ 
ಶ್ರೇಯಸ್ಸನ್ನು ಬಯಸುವ ಕ್ಷತ್ರಿಯ ಮೊದಲಾದವರು ಬ್ರಾಹ್ಮಣರಿಗೆ ತಲೆಬಾಗಿಸಿ 
ಅಭಿವಾದನವನ್ನು ಮಾಡಬೇಕು. ಜ್ಞಾನ-ಕರ್ಮ- -ಗುಣಗಳನ್ನು; ಹೊಂದಿ" ಯಜ್ಞವನ್ನು | 
ಮಾಡುವ ಬ್ರಾಹ್ಮಣರು ಕ್ಷತ್ರಿಯ ಮೊದಲಾದವರಿಗೆ ಹೀಗೆ ಅಭಿವಾದನವನ್ನು 
ಮಾಡಬಾರದು. ಬ್ರಾಹ್ಮಣರು ಸರ್ವವರ್ಣದವರಿಗೂ ಮಂಗಳವನ್ನುಂಟುಮಾಡಲು 
ಸಮರ್ಥರು ಎಂದು SOID ಹೇಳುತ್ತದೆ. ಬ್ರಾಹ್ಮಣರಿಗೆ ಅಗಿ .ಯುಗುರು, OIT] 
ವರ್ಣದವರಿಗೆ ಬ್ರಾಹ್ಮಣನುಗುರು, ಸೀಯರಿಗೆ ಪ ಪತಿಯೇಗುರು, ಅಭ್ಯಾಗತರು ಎಲ್ಲರಿಗೂ 
ಗುರು. ವಿದ್ಯೆ, ಆಚಾರ, ತಪಸ್ತು, ಬಂಧು, ಸಂಪತ್ತು ಈ ಐದು 'ಮಾನ್ಸಸ್ಥಾನಗಳು. 
ಇವುಗಳಲ್ಲಿ ಕ್ರಮವಾಗಿ ಮೊದಲಿನೆವುಗಳು ಮುಂದಿನವುಗಳಿಗಿಂತ ಹೆಚ್ಚುಮಾನ್ನ, ಇವುಗಳು, 
ಮೂರು ವರ್ಣದವರಲ್ಲಿ, ಯಾರಲ್ಲಿ ಉತ್ತ ಸ್ಲೈಷ್ಟವಾಗಿ ಹಚ್ಚಾಗಿ ಇರುತ್ತವೋ ಅವರು 
ಗಾರವಾರ್ಹರು. ವೃದ್ಧನಾದ ಶೂದ್ರನೂ Rome 


ಕೂರ್ಮಮಹಾಪುರಾಣ 207. 


ಬ್ರಾಹ್ನಣನಿಗೆ, ಸೀಯರಿಗೆ, ರಾಜನಿಗೆ, ಅಂಧನಿಗೆ, ವೃದ್ದರಿಗೆ, ಭಾರವನ್ನು ಹೊತ್ತವರಿಗೆ, 
ರೋಗಿಗಳಿಗೆ ಮತ್ತು ದುರ್ಬಲರಿಗೆ ಉಳಿದವರು ದಾರಿಯನ್ನುಬಿಟ್ಟು ಕೊಡಬೇಕು. 
ಬಹ್ನ್ಮಚಾರಿಯು ಪ್ರತಿದಿನವೂ ನಿಯಮಗಳನ್ನು ಪಾಲಿಸುತ್ತಾ ಶಿಷ್ಠರ ಮನೆಗಳಿಂದ ಭಿಕ್ಷೆಯನ್ನು 
ತರಬೇಕು. ಅದನ್ನು ಗುರುಗಳಿಗೆ ಒಪ್ಪಿಸಿ ಅವರ ಅನುಮತಿಂರುನ್ನು ಪಡೆದು 
ಊಟಮಾಡಬೇಕು. ಬ್ರಾಹ್ಷಣವಟುವು "ಭವತಿ ಭಿಕ್ಷಾಂದೇಹಿ' ಎಂದು ಭಿಕ್ಷೆಯನ್ನು ಕೇಳಬೇಕು. 
ಕ್ಷತ್ರಿಯವಟುವು "ಭಿಕ್ಷಾಂ ಭವತಿ ದೇಹಿ” ಎಂದು ಭಿಕ್ಷೆಯನ್ನು ಕೇಳಬೇಕು. ವೈಶ್ಯನು 
“ಭಿಕ್ಷಾಂದೇಹಿ ಭವತಿ” ಎಂದು ಭಿಕ್ಷೆಯನ್ನು ಕೇಳಬೇಕು. ಪ್ರಥಮ ಭಿಕ್ಷೆಯನ್ನು ತಾಯಿ, ತಂಗಿ, 
ಚಿಕ್ಕಮ್ಮ ಇವರಲ್ಲ ಕೇಳಬೇಕು. ಅನಾದರವನ್ನು ತೋರಿಸಿದ ಸ್ತ್ರೀಯರಲ್ಲಿ ಭಿಕ್ಷೆಯನ್ನು 
ಕೇಳಬೇಕು. ಭಿಕ್ಷೆಯನ್ನು ಸ್ವಜಾತೀಯರು ಮನೆಗಳಲ್ಲಿ ಅಥವಾ ಎಲ್ಲ ವರ್ಣದವರ ಮನೆಗಳಲ್ಲಿ 
ಕೇಳಬಹುದು. ಆ ಮನೆಯವರು ವೇದಗಳನ್ನು, ಯಜ್ಞಗಳನ್ನು ತ್ಯಾಗಮಡಿರಬಾರದು. 
ಪತಿತರಾಗಿರಬಾರದು. ಸ್ವಕರ್ಮನಿಷ್ಠರಾಗಿರಬೇಕು. ಗುರುಗಳ ಮನೆಯಲ್ಲಿ ಮತ್ತು 
ಕುಲಬಾಂಧವರ ಮನೆಗಳಲ್ಲಿ ಭಿಕ್ಷೆಯನ್ನು ಕೇಳಬಾರದು. ಬೇರೆ ಮನೆಗಳಲ್ಲಿ ಭಿಕ್ಷೆಯು 
ದೊರೆಯದಿದ್ದರ ಕುಲಬಾಂಧವರ ಮನೆಯಲ್ಲಿ ಕೇಳಬಹುದು. ಅಲ್ಲಿಯೂ ಸಿಗದಿದ್ದಾಗ 
ಗುರುಗಳ ಮನೆಯಲ್ಲಿ ಕೇಳಬಹುದು. ಮೇಲೆ ಹೇಲೆದ ಯಾವ ಮನೆಗಳಲ್ಲೂ ಸಿಗದಿದ್ದಾಗ 
ಗ್ರಾಮದಲ್ಲಿ ಯಾರಮನೆಯಲ್ಲಾದರೂ ಕೇಳಬಹುದು. ಜಿತೇಂದ್ರಿಯನಾಗಿ, ಮಾತನಾಡದೆ, 
ಸುತ್ತಲೂ ನೋಡದೆ ಭಿಕ್ಷೆಯನ್ನು ತಂದು, ಗುರುಗಳಿಗೆ ಒಪ್ಪಿಸಿ, ಅವರ ಅನುಮತಿಯಿಂದ 
ಮೌನದಿಂದ ಭುಂಜಿಸಬೇಕು. ಭಿಕ್ಷಾವೃತ್ತಿ, ಉಪವಾಸಕ್ಕೆ ಸಮಾನ. ಅನ್ನವನ್ನು ಆದರದಿಂದ 
ಭುಂಜಿಸಬೆಕು ಅದನ್ನು ನಿಂದಿಸಬಾರದು. 


ಅತಿಭೋಜನದಿಂದ ಆರೋಗ್ಯ ಮತ್ತು ಆಯುಷ್ಯ ಹಾನಿಯಾಗುತ್ತದೆ. ನರಕ 
ಪ್ರಾಪ್ತಿಯಾಗುತ್ತದೆ ಅತಿಭೋಜನವನ್ನು ಜನಮೆಚ್ಚುವುದಿಲ್ಲ. ಆದ್ದರಿಂದ ಅತಿ ಭೋಜನವನ್ನು 
ಮಾಡಬಾರದು. ಪೂರ್ವಾಭಿಮುಖವಾಗಿ ಅಥವಾ ಸೂರ್ಯಾಭಿ ಮುಖವಾಗಿ ಕುಳಿತು 
ಊಟವರಾಡಬೇಕು. ಉತ್ತರದಿಕ್ಕಿಗ ಅಬಿಮುಖ ವಾಗಿ ಕುಳಿತು ಊಟವನ್ನ್ನು 
ಮಾಡಲೇಬಾರದು ಕೈ-ಕಾಲುಗಳನ್ನು ತೊಳೆದು, ಎರಡು ಸಲ ಆಚಮನವನ್ನುಮಾಡಿ 
ಶುಚಿಯಾದ ಸ್ಥಳದಲ್ಲಕುಳಿತು ಊಟಮಾಡಬೇಕು. ಊಟವಾದನಂತರ ಎರಡುಸಲ 
ಆಚಮನವನ್ನು ಮಾಡಬೇಕು. 


ವೇದವ್ಯಾಸರಿಂದ ಕರ್ಮಯೋಗ ನಿರೂಪಣ ಎಂಬ ೬೫ನೇ ಅಧ್ಯಾಯ ಮುಗಿಯಿತು 
ini eg vasti 


208 ಕೂರ್ಮಮಹಾಪುರಾಣ 


ಅಚಮನ ವಿಧಿ, ವಿಸರ್ಜನೆ ನಿಯಮಗಳು ಅಧ್ಯಾಯ-೬೬ 


ವ್ಯಾಸ ಉವಾಚ; ಆಚಮನ ವಿಧಿ: ಭೋಜನ, ಪಾನ. ನಿದೆ, ಸ್ನಾನ, ರಸ್ತೆಯಲ್ಲಿ 
ಓಡಾಟ, ವಸ್ತಧಾರಣೆ ಇವುಗಳನ್ನು ಮಾಡಿದಾಗ ಆಚಮನವನ್ನು ಮಾಡಬೇಕು. ರೇತಸ್ಸು, 
03, ಮಲಿ ಇವುಗಳ ವಿಸರ್ಜನೆಯನ್ನು ಮಾಡಿದಾಗ, ಅನುಚಿತ ಮಾತುಗಳನಾ )ಡಿದಾಗ, 
ಉಗುಳಿದಾಗ, ಕೆಮ್ಮಿದಾಗ, ಅಧ್ಯಯನ ಆರಂಭದಲ್ಲಿ ಆಚಮನವನ್ನು ಮಾಡಬೇಕು. 
ಸಶಾನಕ್ಕೆಹೋದಾಗ ಆಚಮನವನ್ನು ಮಾಡಬೇಕು. ಎರಡು ಸಂಧ್ಯಾ ಕಾಲಗಳಲ್ಲಿ 
ಸಂಧ್ಯೆಯನ್ನು ಆಚರಿಸುವಾಗ aare ಆಚಮನವನ್ನು ಮಾಡಿದ್ದರೂ ಆಚಮನವನ್ನು; 
ಮಾಡಬೇಕು. ಚಂಡಾಲರ ಜೊತೆ, ಮ್ಲೇಚ್ಛರಜೊತೆ ಮಾತನಾಡಿದಾಗ ಊಟಮಾಡಿ ಶುದ್ಧಿ 
ಮಾಡಿಕೊಳ್ಳದ ಪುರುಷನ ಜೊತೆ ಮಾಡನಾಡಿದಾಗ, ಎಂಜಲು ಪದಾರ್ಥಗಳನ್ನು 
ಮುಟ್ಟದಾಗ 'ಆಚಮನವನ್ನು ಮಾಡಬೇಕು. ಕಣ್ಣೀರನ್ನು ಹರಿಸಿದಾಗ, ರಕ್ತವು ದೇಹದಿ೦ 
ಹೊರಬಿದ್ದಾಗ ಅಚಮನ dai ಅಗಿ ಯನ್ನು. ಆರಿಸಿದಾಗ, ಗೋವಧೆಯನ್ನು 
ಮಾಡಿದಾಗ ಆಚಮನವನ್ನು ಮಾಡಬೇಕು. ಸ್ತೀಸ್ಪರ್ಶವಾದಾಗ. ಉತ್ತರೀಯವನ್ನು 
ಧರಿಸಿದಾಗ ಅಥವಾ ಹಸಿಹುಲ್ಲನ್ನು ಅಥವಾ ಭೂಮಿಯನ್ನು ಮುಟ್ಟಬೇಕು. ES ;ಕೂದಲಿನ 
ಸರ್ಶವಾದಾಗ, ತೊಳೆಯದ ವಸ ಸ್ರಗಳ ಸರ್ಶವಾದಾಗ ಚಮನವನ್ನು ವಾಡಬೇಕು. 
ಶೌಚ(ಶುದ್ಧಿ)ಯನ್ನು ಬಯಸುವವನು ಪೂರ್ವ ಅಥವಾ ಉತ್ತರದಿಕ್ಕಿಗೆ ಅಭಿಮುಖವಾಗಿ 
ಕುಳಿತು ಆಚಮನವನ್ನು ಮಾಡಬೇಕು. 


ಅಚಮನ ನಿಷೇಧ: ಆಚಮನಕ್ಕೆ ಉಪಯೋಗಿಸ ಲಡುವ ನೀರುಬಿಸಿಯಾಗಿ 
ನಲ್‌ ಅದರಲ್ಲಿ ನೊರೆಯಿರಬಾವಾರದು ಶುದ್ಧವಾಗಿರಬೇಕು. ತಲೆಗೆ, ಕಂಠಕ್ಕೆ 

ವಸ್ತವನ್ನು ಸುತ್ತಿ ಆಚಮನವನ್ನು ಮಾಡಬಾರದು. ಕಚ್ಚಿ ಶಿಖೆಗಳನ್ನು ಬಿಚ್ಚಿಕೊಂಡು 
ಆಷೆಮನವನ್ನು ` ಮಾಡಬಾರದು. 'ಕಾಲುಗಳನ್ನು ತೊಳೆದುಕೊಳ್ಳದ ek ಮಾಡಿದರೆ 
ಶುದ್ಧಿಯಾಗುವುದಿಲ್ಲ ಚಪುಲಿಯನ್ನು ಧರಿಸಿಕೊಂಡು. ನೀರಿನಲ್ಲಿದ್ದು, ಪೇಟವನ್ನು ಧರಿಸಿ 
ಆಚೆಮನವನ್ನು ಮಾಡಬಾರದು. ಮಳೆಯಧಾರೆಯನ್ನು ಹಿಡಿದು ಆಚಮನವನ್ನು 
ಮಾಡಬಾರದು ಕೈಯಲ್ಲಿ ಉಳಿದ ನೀರಿನಿಂದ ಆಚಮನವನ್ನು ಮಾಡಬಾರದು. 
ಯಜ್ಞೋಪವೀತವಿಲ್ಲಿದೆ ಆಚಮನವನ್ನು ಮಾಡಬಾರದು. ಕೈಯನ್ನು ಮಂಡಿಯಿಂದ 
ಹೊರಗೆ ಮಾಡಿಕೊಂಡು ಆಚಮನವನ್ನು ಮಡಬಾರದು. ವೈಶ್ನರು-ಶೊದ್ರರು ಮುಟ್ಟಿದ 
ನೀರಿನಿಂದ ಆಚಮನವನ್ನು ಮಾಡಬಾರದು. ಟೆರಸುಗಳಂದ ಅಚಮನವನು 
ಮಾಡಬಾರದು. ಬಣ್ಣವಿರುವ" ಕೆಟ್ಟಿರುವ ನೀರಿನಿಂದ ಆಚಮನವನ್ನು ಮಾಡಬಾರದು. 
ಕೈಯಿಂದ ಕಲಕಿದ ನೀರಿನಿಂದ" ಆಚಮನವನ್ನು ಮಾಡಜಾಕಥು: ಬ್ರಾಹ್ಮಣನು 
ಆಚಮನಮಾಡಿದ ನೀರು ಅವನ ಎದೆಯನ್ನು ನ ಅವನು. ಶುದ್ಧನಾಗುತ್ತಾನೆ 
ಕ್ಷತ್ರಿಯನು ಕಂಠವನ್ನು ಸೇರಿದಾಗ ಶುದ್ಧನಾಗುತಾನೆ. ಪ್ರಾಶನಮಾತ್ರದಿಂದ ವೈಶ್ಥನು 
ಶುದ್ಧನಾಗುತ್ತಾನೆ ಸ್ತೀಯರು-ಶೂದ್ರರು ನೀರಿನ ಸರ್ಶದಿಂದ ಶುದ್ಧರಾಗುತ್ತಾರೆ 


ಕೂರ್ಮಮಹಾಪುರಾಣ 209 


ಬ್ರಾಹ್ಮ ಮೊದಲಾದ ತೀರ್ಥಗಳು: ಹೆಬ್ಬೆರಳಿನ ಮೂಲರೇಖೆಯು ಬ್ರಾಹ್ಮತೀರ್ಥ 
3005 'ಹೇಳುತಾರೆ. ತೋರುಬೆರಳಿನ ಮೂಲಪಿತೈ ತೀರ್ಥ. ಕನಿಷ್ಟ ಬೆರಳಿನಮೂಲ 
ಪ್ರಾಜಾಪತ್ಯತೀರ್ಥ. ಬೆರಳುಗಳ ತುದಿ ದೇವತೀರ್ಥ. ಬೆರಳುಗಳ ಮೂಲವೂ ದೇವತೀರ್ಥ 
ಎಂದೂ ಹೇಳುತಾರೆ. ಬೆರಳುಗಳ ಮಧ್ಯ ON; ತೀರ್ಥ ಎಂದೂ ಹೇಳುತ್ತಾರೆ. ಈ ತೀರ್ಥಕ್ಕೆ 
ಸಾಮಿಕತೀರ್ಥ ಎಂದು ಹೆಸರು. ಬಾಹ್ನಣನು ಯಾವಾಗಲೂ ಬ್ರಾಹತೀರ್ಥ ದಿಂದಲೇ 
ಆಚಮನವನ್ನು ಮಾಡಬೇಕು. ದೇವತೀರ್ಥ ದಿಂದಲೂ ಮಾಡಬಹುದು. 


ಆಚಮನವನ್ನು ಮೂರುಸಲ ಮಾಡಬೇಕು. ಮುಚ್ಚಿಕೊಂಡ ಅಂಗುಷ್ಕದ 
ಮೂಲದಿಂದ ಮುಖವನ್ನು ಮುಟ್ಟಬೇಕು. ಅಂಗುಷ್ಟ ಮತ್ತು ಅನಾಮಿಕ ಬೆರಳುಗಳಿಂದ 
ಎರಡು ಕಣ್ಣುಗಳನ್ನು ಮುಟ್ಟಬೇಕು. ತರ್ಜನೀ ಮತ್ತು ಅಂಗುಷ್ಠಗಳಿಂದ ವಾಸಿಕಾ 
ಪುಟವನ್ನು ಸುಟದೇಕು. ಕನಿಷ್ಠ ಮತ್ತು ಅಂಗುಷ್ಠಗಳಿಂದ ಎರಡು ಕಿವಿಗಳನ್ನು 
ಮುಟ್ರಬೇಕು. ಎಲ್ಲ ಬೆರಳುಗಳಿಂದ ಬಾಹುಗಳನ್ನು, ಹಸ್ತತಲದಿಂದ ಹೃದಯವನ್ನು. 
ನಾಭಿಯನ್ನು ಮತ್ತು ತಲೆಯನ್ನು ಎಲ್ಲ ಬಿರಳುಗಳಿಂದ ಅಥವಾ ಅಂಗುಷ್ಠದಿಂದ 
ಮುಟ್ಟಬೇಕು. ನೀರನ್ನು ಮೂರುಸಲ ಕುಡಿಯಬೇಕು. ಇದೇ ಆಚಮನ ಹೀಗೆ 
ಕುಡಿಯುವುದರಿಂದ ಬಹ್ಮ ವಿಷ್ಣು, ಮಹೇಶ್ವರರು ಪ್ರೀತರಾಗುತ್ತಾರೆ ಎಂದು ನಾವು 
ಪ್ರಾಜ್ಜಧಮಾತನ್ನು ಕೇಳಿದ್ದೇವೆ. 


ಕೈಯನ್ನು ತೊಳೆದುಕೊಳ್ಳುವುದರಿಂದ ಗಂಗೆ-ಯಮುನೆಯರ ಪೀತರಾಗುತ್ತಾರೆ. 
ಕಣಗಳನ್ನು ಮುಟುವುದರಿಂದ ಚಂದ್ರ-ಸೂರ್ಯರು ಪೀತರಾಗುತ್ತರೆ. ಮೂಗಿನ 
ಎರಡು ಪುಟಗಳನ್ನು (ಪಾರ್ಶಗಳನು )) ಮುಟುವುದರಿಂದ ಅಶ್ಲಿನೀದೇವತೆಗಳು 
ಪ್ರೀತರಾಗುತ್ತಾರೆ. ಎರಡು SONG, ಮುಟುವುದರಿಂದ ವಾಯು- SARIN 
ಸಂತೋಷವಾಗುತ್ತದೆ. ಹೃದಯವನ್ನು ಮುಟಿದರೆ ಎಲ್ಲ ದೇವತೆಗಳೂ ಪ್ರೀತರಾಗುತ್ತಾರೆ. 
ತಲೆಯನ್ನು ಮುಟುವುದರಿಂದ ಫುರುಷನಾಮಕನಾದ ಪರಮಾತ್ನನು ಪ್ರೀತನಾಗುತಾನೆ. 


ಮಲ-ಮೂತ್ರ ವಿಸರ್ಜನೆಯ ನಿಯಮಗಳು: ನೀರಿಲ್ಲದ (ನೀರುಸಿಗದ) ಅರಣ್ಯದಲ್ಲಿ, 
ರಾತ್ರಿಯಲ್ಲಿ, ಕಳ್ಳರು, ಹುಲಿ ಮೊದಲಾದ ಅಪಾಯಕರ ಪ್ರಾಣಿಗಳಿರುವ ದಾರಿಯಲ್ಲಿ 
ಕೈಯಲ್ಲಿ ಪದಾರ್ಥಗಳನ್ನು ಹಡಿದು ಮಲ-ಮೂತ್ರಗಳನ್ನು ವಿಸರ್ಜಿಸುವುದು ತಪಲ್ಲ. 
a ಜನಿವಾರವನ್ನು "ಹಾಕಿಕೊಂಡು ಉತ್ತರಾಭಿಮುಖನಾಗಿ ಹಗಲಿನಲ್ಲಿ ಮೂತ್ರವನ್ನು 
ವಿಸರ್ಜಿಸಬೇಕು. ರಾಶಿಯಲ್ಲಿ ದಕ್ಷಿಣಾಭಿಮುಖನಾಗಿ. ಮಲವನ್ನು ಯಾವಸ ದಲ್ಲಿ ವಿಸ 
ರ್ಜಿಸಲಾಗುವುದೋ ಆ ಸ್ಥಳವನ್ನು ಕಾಷ್ಟಗಳಿಂದ ಅಥವಾ ಎಲೆಗಳಿಂದ ಅಥವಾ ಮಣ್ಣಿನ 
ಹೆಂಟಿಗಳಿಂದ ಅಥವಾ ಹುಲ್ಲಿನಿಂದ ಮುಚ್ಚಬೇಕು. ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು 
ಮಲವಿಸರ್ಜನೆಯನ್ನು ಮಾಡಬೇಕು. 


ನೆರಳು, ಭಾವಿ, ನದಿ, ಗೋಶಾಲೆ, ಶೂನ್ಯಮಂದಿರಗಳು. ದಾರಿ, ಬೂದಿ ಈ 
ಸ್ಥಳಗಳಲ್ಲಿ ಮಲ-ಮೂತ್ರ ವಿಸರ್ಜನೆಯನು | ವರಾಡಬಾರದು. ಅಗ್ಗಿಶಾಲೆ, 
ಸ್ಮಶಾನಗಳಲ್ಲೂ ಮಾಡಬಾರದು. ಗೋವುಗಳೆ ದಾರಿಯಲ್ಲಿ,. ಕೃಷಿ ಮಾಡಿದ 
ಭೊಮಿಯಲ್ಲಿ ' ದೊಡ್ಗಮರದ ಕೆಳಗೆ ಮತ್ತು ಹುಲ್ಲು ಬೆಳೆದ ಪ್ರದೇಶಲ್ಲಿ ಮಲ- 
ಮೂತ್ರಗಳನ್ನು ವಸರ್ಜಿಸಬಾರದು. ಪರ್ವತಶಿಖರದಲ್ಲಿ, ಜೀರ್ಣ ದೇವಾಲಯದಲ್ಲಿ 


210 ಕೂರ್ಮಮಹಾಪುರಾಣ 


ಹುತ್ತದಲ್ಲಿ, ಪ್ರಾಣಿಗಳಿರುವ ಸ್ಥಳದಲ್ಲಿ ಹೊಟ್ಟು, ಅಂಗಾರ, ಕಪಾಲಗಳು ಇರುವ 
ಪ್ರದೇಶದಲ್ಲಿ ರಾಜಮಾರ್ಗದಲ್ಲಿ, TIES, ಪವಿತ್ರಶೀರ್ಥ, ನಾಲ್ಕುದಾರಿಗಳು ಸೇರುವ 
ಸ್ಥಳ ಇವುಗಳಲ್ಲಿ, ಉದ್ಯಾನದಲ್ಲಿ, ಬಂಜರು ಭೂಮಿಯಲ್ಲಿ, ಬೇರೆಯವರು ವಿಸರ್ಜಿಸಿದ 
ಸ್ಥಳದಲ್ಲಿ ಮಲ-ಮೂತ್ರ ವಿಸರ್ಜನೆಯನ್ನೂ ವರಾಡಬಾರದು. ನಿಂತು 
ಮುತ್ತವಿಸರ್ಜನೆಯನ್ನು ಮಾಡಬಾರದು. ದಿಗಂಬರನಾಗಿಯೂ ಮಾಡಬಾರದು. 
ಪಾದರಕ್ಷೆ ಅಥವಾ ಪಾದುಕೆಯನ್ನು ಹಾಕಿಕೊಂಡು ಮಾಡಬಾರದು. ವಾಹನದಲ್ಲಿದ್ದು 
ಅಂತರಿಕ್ಷದಲ್ಲಿದ್ದು ಮಾಡಬಾರದು. ಸ್ತೀಯರಿಗೆ, ಹಿರಿಯನಿಗೆ, ಬ್ರಾಹ್ಮಣರಿಗೆ ಎದುರಾಗಿ 
ಮಾಡಬಾರದು. ನದಿಯಲ್ಲಿ ದೇವಾಲಯದಲ್ಲಿ ಮಲ-ಮೂತ್ರ ವಿಸರ್ಜನೆಯನ್ನು 
ಮಾಡಬಾರದು. ದೀಪಗಳನ್ನು ನೋಡುತ್ತಾ, ನೀರಿಗೆ ಎದುರಾಗಿ ಕೂಡದ, ಸೂರ್ಯ, 
ಚಂದ್ರ, ಅಗ್ನಿಗೆ ಎದುರಾಗಿ ಕೂಡದು. 

ನದೀತೀರದಿಂದ ಲೇಪ ಮತ್ತು ವಾಸನೆಯನ್ನು ದೂರಮಾಡುವ ಮೃತ್ತಿಕೆಯನ್ನು 
ತಂದು ಶುದ್ಧವಾದ, ಪಾತ್ರೆಯಲ್ಲಿ ತಂದುಕೊಂಡ ನೀರಿನಿಂದ ಶುದ್ಧಿಯನ್ನು ಮಾಡಿ 
ಕೊಳ್ಳಬೇಕು. ಧೂಳನ್ನು, ಕೆಸರನ್ನು ಉಪಯೋಗಿಸಬಾರದು. ದಾರಿಯಮಣ್ಣನ್ನು, 
ಬಂಜರುಭೂಮಿಯ ಮಣ್ಣನ್ನು, ಶೌಚಾಲಯಕ್ಕೆ ಬೇರಯವರು ಉಪಯೋಗಿಸಿ 
ಉಳಿಸಿದ ಮಣ್ಣನ್ನು ಉಪಯೋಗಿಸಬಾರದು. ದೇವಾಲಯದ, ಭಾವಿಯ ಮತ್ತು 
ನೀರಿನ ಒಳಗಿನ ಮಣ್ಣನ್ನು ಉಪಯೋಗಿಸಬಾರದು. ಶೌಚವು ಮುಗಿದನಂತರ 
ವಿಧ್ಯುಕವಾದ ಆಚ್ಛಮನವನ್ನು ಮಾಡಬೇಕು. 


ಅಚಮನ ವಿಧಿ, ವಿಸರ್ಜನೆ ನಿಯಮಗಳು ಎಂಬ ೬೬ನೇ ಅಧ್ಯಾಯ ಮುಗಿಯಿತು 


ಮ 


ಬ್ರಹ್ಮಚಾರಿಯ ಕರ್ತವ್ಯ ಧರ್ಮಗಳು ಅಧ್ಯಾಯ-೬೭ 


ವ್ಯಾಸ ಉವಾಚ: ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದಂತೆ ಆಚಾರವನ್ನು ನಡೆಸುತ್ತಾ 


ಬಹ್ಮಚಾರಿಯು ಗುರುಗಳ ಹತ್ತಿರವಿಬೇಕು. ಅವರುಪಾರಠಕ್ಕೆ ಕರೆದಾಗ ಹೋಗಬೇಕು. ಅವರ 
ಮುಖವನ್ನು ನೋಡುತ್ತ ಅಧ್ಯಯನವನ್ನು ಮಾಡಬೇಕು. ಸಂಧ್ಯಾವಂದನೆಯನ್ನು ತಪ್ಪದೆ 
ಮಾಡಬೇಕು. ಗುರುಗಳು “ಕುಳಿತುಕೋ” ಎಂದು ಹೇಳಿದರೆ ಅವರಿಗೆ ಅಭಿಮುಖವಾಗಿ 
ಕುಳಿತುಕೊಳ್ಳಬೇಕು. ಗುರುಗಳು ಹೇಳುವ ಮಾತನ್ನು ಕೇಳಬೇಕು. ಮಲಗಿಕೊಂಡು ಅವರ 

ಜೊತೆ ಸಂಭಾಷಣೆಯನ್ನು ಮಾಡಬಾರದು. ಕುಳಿತುಕೊಂಡು, ಮುಖತಿರುಗಿಸಿಕೊಂಡು 
ಅವರ ಜೊತೆ ಸಂಭಾಷಣೆ ಮೊದಲಾದವುಗಳನ್ನು ಮಾಡಬಾರದು. ನಿಂತುಕೊಂಡೇ 
ಮಾತನಾಡಬೇಕು, ಗುರುಗಳ ಹತ್ತಿರ ಮಲಗಬಾರದು. ಕುಳಿತುಕೊಳ್ಳಲೂಬಾರದು 
ಗುರುಗಳ ಕಣ್ಣಿಗೆ ಕಾಣಿಸುವಂತೆ ಇಷ್ಟಬಂದಭಂಗಿಯಲ್ಲಿ ಕುಳಿತುಕೊಳ್ಳಬಾರದು. ಗುರುಗಳ 
ಹೆಸರನ್ನು ಉಚ್ಚರಿಸಬಾರದು. ಪರೋಕ್ಷವಾಗಿಯೂ ಉಚ್ಛರಿಸಬಾರದು. ಅವರ ಗಮನ 
ಮಾತು ಕ್ರೆಯೆಗಳನ್ನು ಅನುಕರಿಸಬಾರದು. ಗುರುಗಳ ಮೇಲೆ ಅಪವಾದವನು 
ಹೊರಿಸುವವರ ಮಧ್ಯೆ ಅವರ ನಿಂದನೆಯನ್ನು ಮಾಡುವವರ ಹತ್ತಿರ ಇರಲೇಬಾರದು, 


ಅಂತಹ ಕಡೆ ಕಿವಿಯನ್ನು ಮುಚ್ಚಿಕೊಳ್ಳಬೇಕು. ಬೇರೆಕಡೆ ಹೊರಟು ಹೋಗಬೇಕು. 


ಕೂರ್ಮಮಹಾಪುರಾಣ 211 


ಗುರುಗಳನ್ನ್ನು ದೂರದಿಂದ ಪೂಜಿಸಬಾರದು. ಕುಪಿತನಾಗಿ ಗುರುಗಳನ್ನು 
ಪೂಜಿಸಬಾರದು. ಅವರಿಗೆ ಪ್ರತಿ ಹೇಳಬಾರದು ಅವರು ಎಂತಿರುವಾಗ ಕುಳಿತು 
ಕೊಳ್ಳಬಾರದು ಗುರುಗಳಿಗೆ ಜಲಕುಂಭವನ್ನು ದರ್ಚಿಗಳನ್ನು ಹೂಗಳನ್ನು ಸಮಿತ್‌ಗಳನ್ನು 
ತಂದುಕೊಡಬೇಕು. ಅವರ ಶರೀರಕ್ಕೆ ಮಾರ್ಜನ, ಲೇಪನ ಮೊದಲಾದವುಗಳನ್ನು 
ಮಾಡಬೇಕು. ಗುರುಗಳು ಹಾಸಿಗೆ. ಪಾದುಕೆ. ಚಪಲಿ, ಆಸನ ಇವುಗಳನ್ನು ತುಳಿಯಬಾರದು. 
ಅವರ ನೆರಳನ್ನೂ ತಿಳಿಯಬಾರದು. ಅವರಿಗೆ ದಂತಕಾಪಷ್ಠ ಮೊದಲಾದವುಗಳನ್ನು 
ತಂದುಕೊಡಬೇಕು. ಅವರು ಹೇಳಿದ ಕೆಲಸಗಳನ್ನುಮಾಡಿ ಅವರಿಗೆ ತಿಳಿಸಬೇಕು. ಅವರ 
ಅನುಮತಿಯಿಲ್ಲದೆ ಎಲ್ಲಿಗೂ ಹೋಗಬಾರದು. ಅವರಿಗೆ ಪ್ರಿಯವಾದ, ಅವರಿಗೆ 
ಹತವಾಗುವ ಕೆಲಸವನ್ನು ಮಾಡುವುದರಲ್ಲಿ ವರತನಾಗಿರಬೇಕು. ಅವರ ಹತ್ತಿರದಲ್ಲಿ ಕಾಲನ್ನು 
ಚಾಚಬಾರದು. ಆಕಳಿಸಬಾರದು, ನಗಬಾರದು. ಆರ್ಬ್ಭಟದ ಮಾತುಗಳನ್ನು ಆಡಬಾರದು. 
ಗುರುಗಳ ಮನಸ್ಸು ಬೇರೆಕಡೆ ಹೋಗದಿರುವವರೆಗೆ ಅಧ್ಯಯನವನ್ನು ಮಾಡಬೇಕು. 


ಗುರುಗಳು ಹೇಳಿದರೆ ಅವರ ಆಸನ, ಶಯನ, ಯಾನಗಳಲ್ಲಿ ಕುಳಿತು 
ಕೊಳ್ಳಬಹುದು. ಒಬ್ಬನೇ ಕುಳಿತುಕೊಳ್ಳಬಾರದು. ಅವರು ಹೋಗುತ್ತಿದ್ದರೆ ಅವರನ್ನು 
ಒಂಬಾಲಿಸಬೇಕು. ಎತ್ತು, ಕುದುರೆ, ಒಂಟೆ, ಗಾಡಿ. ಚಾಪೆ, 3707, “ನಾವೆ 
ಇವುಗಳಲ್ಲಿ ಗುರುಗಳ 273 ಕುಳಿತು ಕೊಳ್ಳಬಾರದು. ಯಾವಾಗಲೂ ಜಿತೇಂದ್ರಿಯ 
ವಾಗಿರಬೇಕು. ಕೋಪಗೊಳ್ಳಬಾರದು. ಶುಚಿಯಗಿರಬೇಕು, ಮಧದುರವಾ, ಹಿತವಾದ 
ಮಾತನ್ನೇ ಯಾವಾಗಲೂ ಹೇಳಬೇಕು. ಗಂಧ, ಮಾಲೆ, 297903, ಬಿಳಿಬಣ್ಣ 
ಇವುಗಳನ್ನು ಉಪಯೋಗಿಸಬಾರದು. ಪಾಣಿ ಹಿಂಸೆಯನ್ನು ಮಾಡಬಾರದು. 
ಅಭ್ಯಂಗವನ್ನು ಮಾಡಬಾರದು. ಅಂಜನವನ್ನು. ಛತ್ರಿಯನ್ನು, ಚಪ್ಪಲಿಯನ್ನು 
ಉಪಯೋಗಿಸಬಾರದು. ಕಾಮ, ne, ಭಯ, ನಿದ್ರೆ ಗೀತ, ವಾದ್ಯ, ನರ್ತನ, 
ದ್ಲೂತ, ಹೆಣ್ಣುಗಳನ್ನು ನೋಡುವುದು. ಜಿಪುಣತನ ಇವುಗಳನ್ನು ಪ್ರಯತ್ನಪಟ್ಟು 
vaev. ಜನಗಳ ಬಗ್ಗೆ ಅಪವಾದದ ಮಾತುಗಳನ್ನು ಆಡಬಾರದು. ಪರರಿಗೆ 
ತೊಂದರೆಯಾಗುವಂತೆ ನಡೆದುಕೊಳ್ಳಬಾರದು. 
ಪ್ರತಿದಿನ ಭಿಕ್ಷೆಯನ್ನು ತರಬೇಕು. ಉಪ್ಪುಹಾಕಿದ ಪದಾರ್ಥಗಳನ್ನು ತಿನ್ನಬಾರದು. 
ಹಳಸಿದ ಪದಾರ್ಥಗಳನ್ನು ತಿನ್ನಬಾರದು. ನೃತ್ಯವನ್ನು ನೋಡಬಾರದು. ಗಾಯನ 
ಮೊದಲಾದವುಗಳಲ್ಲಿ ಆಸಕ್ಷನಾಗಬಾರದು. ಸೂರ್ಯನನ್ನು ನೋಡಬಾರದು. 
ಅಲಂಕಾರಕ್ಕಾಗಿ ಹಲ್ಲುಗಳನ್ನು ತೊಳೆಯಬಾರದು. ಅಶುದ್ಧ ಸ್ಲೀಯರೊಡನೆ, ಶೂದ್ರ 
ಮೊದಲಾದವರ ಜೊತೆ ಮಾತನಾಡಬಾರದು. ಗುರುಗಳು ಹೇಳಿದಾಗ ಅವರಿಗೆ 
ಇಷ್ಟವೆಂದು ದಂತಧಾವನ ಮೊದಲಾದವುಗಳನ್ನು ಮಾಡಬಹುದು. ಸ್ವ-ಇಚ್ಛೆಯಿಂದ 
ಮಾಡಬಾರದು. ಶರೀರದ ಕೊಳೆಯನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಸ್ನಾನವನ್ನು 
ಮಾಡಲೇಬೇಕು. ಗುರುಗಳನ್ನು ಬಿಟುಹೋಗುವ ಆಲೋಚನೆಯನ್ನು ಮಾಡಬಾರದು. 
ಮೋಹದಿಂದ ಅಥವಾ ಲೋಭದಿಂದ ಗುರುಗಳನ್ನು ಬಿಟ್ಟವನು ಪತಿತನಾಗುವನು. 
ಲೌಕಿಕ, ವೈದಿಕ ಮತ್ತು ಆಧ್ಯಾಶ್ಮಿಕ ಜ್ಞಾನವನ್ನು ಯಾರಿಂದ ಪಡೆಯುವನೋ 
ಅವರಿಗೆ ಎಂದೂ ದೋಹವನ್ನು ಮಾಡಬಾರದು. ಅಹಂಕಾರಿಯಾದ, ಕರ್ತವ್ಯ- 
ಅಕರ್ತವ್ಯಗಳನ್ನು ತಿಳಿಯದ, ದಾರಿತಪ್ಪಿ ನಡೆಯುವ ಗುರುಗಳನ್ನು ಬಿಡಬೇಕೆಂದು 


212 ಕೂರ್ಮಮಹಾಪುರಾಣ 


ಮನ ಹೇಳಿದ್ದಾನೆ. ಗುರುಗಳ ಗುರುಗಳು ಬಂದಾಗ ಅವರನ್ನು ಗುರುಗಳನ್ನು ಸತ್ಸರಿಸು 
ವಂತೆಯೇ ಸತ್ವರಿಸಬೇಕು, ತಂದೆ-ತಾಯಿಗಳನ್ನು ಅಧರ್ಮಮಾರ್ಗವನ್ನು ಬಿಡಿಸಿ, 
ಸನ್ಮಾರ್ಗಕ್ಕೆ ತಂದವರನ್ನು, ಹಿತೋಪದೇಶವನ್ನು ಮಾಡುವವರನ್ನು ಗೌರವದಿಂದ 
ಕಾಣಬೇಕು. ಗುರುಪುತ್ತ, ಗುರುಪತ್ನಿ ಮತ್ತು ಗುರುಬಂಧುಗಳನ್ನು ಗೌರವದಿಂದ 
ಕಾಣಬೇಕು. ಮನಾರ್ಹರನ್ನು ಮಾನಿಸುವ ಹುಡುಗನೂಕೂಡ ಗೌರವಾರ್ಹ. ಹಾಗೆಯೇ 
ಯಜ್ಞದಲ್ಲಿ ಗುರುವಿನ ಜೊತಿ ಭಾಗವಹಿಸುವ ಶಿಷ್ಠನೂ ಸತ್ವಾರಾರ್ಹ. ಅಧ್ಯಾಪನ 


ಸವರ್ಣರಾದ ಗುರುಪತ್ನಿಯರನ್ನು ಗುರುಗಳನು ಗೌರವಿಸುವಂತೆಯೇ ಗೌರವಿಸಬೇಕು. 
ಅಸವರ್ಣ: ಗುರುಪತ್ನಿಯರನ್ನು ಎದ್ದುನಿಂತು, ಅಭಿವಾದನವನ್ನು ಮಾಡಿ 
ಗೌರವಿಸಬೇಕ್ಕು. ಅಭ್ಯಂಜನ, ಸ್ಥಾನಮಾಡಿಸುವುದ್ದು, ಅಂಗಮರ್ದನ, ಕೇಶಾಲಂಕಾರ 
ಇವುಗಳನ್ನು ಗುರುಪತ್ಲಿಯರಿಗೆ ಮಾಡಕೂಡದು. ತರುಣಿಯಾದ ಗುರುಪತ್ಲಿಯ 
ಪಾದವನ್ನು ಮುಟ್ಟಿ ನಮಸ್ಸರಿಸಬಾರದು. ನಾಮ-ಗೋತ್ರಗಳನ್ನು ಹೇಳಿ ಭೂಮಿಯನ್ನು 
ಮುಟ್ಟಿ ನಮಸ್ಕರಿಸಬೇಕು. ದೇಶಾಟದಿಂದ ಹಿಂತಿರುಗಿ ಬಂದಾಗ ಸಜ್ಜನರ 


ಮಧ್ಯದಲ್ಲಿದ್ದರೆ ಗುರುಪತ್ನಿಯರ ಪಾದವನ್ನು ಮುಟ್ಟಿ ನಮಸ್ಕರಿಸಬಹುದು. 


ಬೆಕ್ಕಮ್ಮ (ತಾಯಿಯ ತಂಗಿ), ಸೋದರ ಮಾವನ ಹೆಂಡತಿ, ಅತ್ತೆ (ಹೆಂಡತಿಯ 
ತಾಯಿ), ಸೋದರತ್ತೆ ಇವರನ್ನು ಗುರುಪತ್ನಿಯನ್ನು ಗೌರವಿಸುವಂತೆ ಗೌರವಿಸಬೇಕು 
ಸವರ್ಣಛಳಾದ ಅತ್ತಿಗೆಯನ್ನೂ ಗೌರವಿಸಬೇಕ್ತು. ಜ್ಞಾತಿಸಂಬಂಧಿಗಳಾದ ಸ್ತ್ರೀಯರನ್ನು 
Traadi. ತಂದೆಂತು' ಇಂಗಿ ಸಯ ಸ ಇವರನ್ನೂ ಗೌರವದಿಂದ 
ಕಾಣಬೇಕು. ತಾಯಿ ಇವರೆಲ್ಲರಿಗಿಂತಲೂ ಹಚ್ಚುಮಾನ್ಯಳ್ಳು. 


ಆಚಾರಸಂಪನ್ನನಿಗೆ ಉಪದೇಶವನ್ನು ಮಾಡಲೇಬೇಕು: ಮೇಲೆ ಹೇಳಿದಂತೆ 
ಠಜಾರಸಂಪನ್ನನಾದ, ಜಾಗೃತನಾದ, ಡಾಂಭಿಕನಲ್ಲದ ಶಿಷ್ಯನಿಗೆ ವೇದಗಳನ್ನು, 
ಧರ್ಮವನ್ನೂ ವೇದಾಂಗಗಳನ್ನೂ, ಪುರಾಣಗಳನ್ನೂ ಉಪದೇಶಿಸಲೇಬೇಕು. ಸೇವೆ 
ಮಾಡುತ್ತಾ ಒಂದು ವರ್ಷ ವಾಸಮಾಡಿದ ಶಿಷ್ಯನಿಗೆ ಉಪದೇಶಮಾಡದಿದ್ದರೆ ಶಿಷ್ಕನ 
ಪಾಪವೆಲ್ಲವೂ ಗುರುವಿಗೆ ಸೇರುತ್ತದೆ. | 


ಉಪದೇಶಕನಾಗಲು ಅರ್ಹತೆ: ಗುರುಸೇವೆಯನ್ನು ಮಾಡುವ ಪ್ರವೃತ್ತಿ ಇರುವ, 
ಧಾರ್ಮಿಕನೂ ಶುಜಿಯೂ ಆದ, ಸರಿಯಾದ ಅರ್ಥವನ್ನು ಹೇಳುವ, ರಾಗರಹಿತನಾದ, 
ಸಿರಿಯದ ಸಂಸ್ಕಾರಗಳನ್ನು ಹೊಂದಿದ ಉಪಾಧ್ಯಾಯಪುತ್ತನು ಉಪದೇಶಕನಾಗಲು ಅರ್ಹ. 


ಮೇಧಾವಿಯೂ, ಉಪಕಾರ ಮಾಡುವವನೂ, ಆಪ್ತನೂ, ಪ್ರಿಯನೂ ಆದ ದ್ವಿಜರು 
ಉಪದೇಶವನ್ನು ಪಡೆಯಲು ಅರ್ಹರು. ಇವರುಗಳಿಗೆ ವೇದಾಧ್ಯಯನವನ್ನು 


ಕೂರ್ಮಮಹಾಪುರಾಣ 24 


ಗುರುಗಳ ಮುಖವನ್ನು ನೋಡುತ್ತಾ "ಗುರುಗಳೇ ಅಧ್ಯಯನಮಾಡಿಸಿ' ಎಂದು ಹೇಳಬೇಕು. 
ಅಧ್ಯಯನ ಮಾಡುವಾಗ ಪವಿತ್ರ (ದರ್ಭೆಯಿಂದ ಮಾಡಿದ ಉಂಗುರ) ವನ್ನುಧರಿಸಬೇಕು. 
ಮೂರುಸಲ ಪಾಣಾಯಾಮವನ್ನುಮಾಡಿ ಆರಂಭಿಸಬೇಕು. ಬ್ರಾಹ್ಮಣನು ಓಂಕಾರವನ್ನು 
ಉಚ್ಚರಿಸಿ ಅಧ್ಯಯನವನ್ನು ಆರಂಭಿಸಬೇಕು. ಕೊನೆಯಲ್ಲೂ ಓಂಕಾರವನ್ನು ಉಚ್ಚರಿಸಬೇಕು 
ಅಧ್ಯಯನವನ್ನು ಮಾಡುವಾಗ ಬ್ರಹ್ಮಾಂಜಲಿ(7)ಯನ್ನು ಮಾಡಿರಬೇಕು. 


ವೇದವು ಎಲ್ಲರಿಗೂ ಸನಾತನವಾದ 519), ಪ್ರತಿದಿನ ಇದನ್ನು ಅಧ್ಯಯನ 
ಮಾಡಬೇಕು. ಮಾಡದಿದ್ದವನ ಬ್ರಾಹ್ಮಣ್ಯವೇ ಹೋಗುತ್ತದೆ. ಪ್ರತಿದಿನ ಯಗ್ಗೇದವನ್ನು 
ಅಧ್ಯಂಶನ ಮಾಡಿದವನಬಗ್ಗೆ ದೇವತೆಗಳು ಕ್ಷೀರಾಹುತಿಂಯನ್ನು ಕೊಂಡು 
ಸಂತೋಷಪಡುವಂತೆ ಸಂತೋಷಪಡುತಾರೆ. ಯಜುರ್ವೇದವನ್ನು ಅಧ್ಯಯನಮಾಡಿದರೆ 
ಮೊಸರಿನಿಂದ ಆಹುತಿಯನ್ನುಕೊಟ್ಟಾಗ ಆಗುವ ಪ್ರೀತಿಯು ದೇವತೆಗಳಿಗೆ ಆಗುತ್ತದೆ. 
ಸಾಮವೇದವನ್ನು ಅಧ್ಯಯನಮಾಡಿದರ DID ಆಹುತಿಯನ್ನುಕೊಟ್ಟಾಗ ಆಗುವಷ್ಟು 
ಪ್ರೀತಿಯು ದೇವತೆಗಳಿಗೆ ಆಗುತ್ತದೆ. ಅಥರ್ವಣವೇದವನ್ನು ಅಧ್ಯಯನಮಾಡಿದರೆ 
ಆಹುತಿಯನ್ನು ಕೊಟ್ಟಾಗ ಆಗುವಷ್ಟು ಪ್ರೀತಿಯು ಆಗುತ್ತದೆ. ವೇದಾಂತಗಳನ್ನು 
ಪುರಾಣಗಳನ್ನು ಅಧ್ಯಯನಮಾಡಿದರೆ ಮಾಂಸದ ಆಹುತಿಯನ್ನು ಕೊಟ್ಟಾಗ ಆಗುವಷುು 
ಸಂತೋಷವಾಗುತುದೆ. ಅರಣ್ಯಕ್ಕೆಹೋಗಿ ನೀರಿನಬಳಿ ನಿತ್ಯವಿಧಿಯನ್ನು ಆಚರಿಸಿ 
ಚಿತ್ತನಾಗಿ ಗಾಯತಿಮಂತ್ರವನ್ನಾದರೂ ಜಪಿಸಬೇಕು. ಸಂಧ್ಯಾಕಾಲದಲ್ಲಿ ಕನಿಷ್ಟ ಹತ್ತುಸಲ 
ಗಾಯತ್ರೀಮಂತ್ರವನ್ನು ಜಪಿಸಬೇಕು. ನೂರುಸಲ ಜಪಿಸುವುದು ಮಧ್ಯಮ ಪಕ್ಷ. 
ಒಂದುಸಾವಿರಸಲ ಜಪಿಸುವುದು ಉತ್ತಮಪಕ್ಷ. ಒಂದುಸಾವಿರಕ್ಕಿಂತ ಹೆಚ್ಚುಸಲವೂ 
ಜಪಿಸಬಹುದು. ಹೀಗೆ ಜಪಿಸುವುದು ಜಪಯಜ್ಞ 


ಗಾಯತ್ರೀ ತುಲಾಭಾರ: ಒಮ್ಮೆ ಭಗವಾನ್‌ ಮಹೇಶ್ವರನು ಗಾಯತೀಮಂತ್ರ ಮತ್ತು 
ನಾಲ್ಕು ವೇದಗಳ ತುಲಾಭಾರವನ್ನು ಏರ್ಪಡಿಸಿದನು. ಒಂದು ಕಡೆ ನಾಲ್ಕು 
ವೇದಗಳನ್ನು ಮತ್ತೊಂದುಕಡೆ ಗಾಯತ್ರೀಮಂತ್ರವನ್ನು ಇಟ್ಟಿದ್ದನು. ಗಾಯತ್ರೀ ಮಂತ್ರವು 
ನಾಕುವೇದಗಳು ಸಮಾನವಾಗಿಯೇ ತೂಗಿತು. 


ಗಾಯತ್ರೀ ಪಠನಕ್ರಮ: ಶ್ರದ್ಧೆ ಮತ್ತು ಏಕಾಗತೆಗಳಿಂದ ಮೊದಲು ಓಂಕಾರವನ್ನು, 
ಅನಂತರ ವ್ಯಾಹೃತಿಗಳನ್ನು (ಭೂಃ, ಭುವಃ, A: ಈ ಪದಗಳನ್ನು) ಅನಂತರ 
ಸಾವಿತ್ರೀ ಮಂತ್ರವನ್ನು (ತತ್‌ ಸವಿತುರ್ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಈ 
ಮಂತ್ರವನ್ನು) ಹೇಳಬೇಕು. ಭೂಃ ಭುವಃ, ಸಃ ಇವು ಮಹಾವ್ಯಾಹೃತಿಗಳು ಇವುಗಳು 
ಸನಾತನ, ಇವುಗಳು ಎಲ್ಲ ಅಶುಭಗಳನ್ನು ಪರಿಹರಿಸುತ್ತೇವೆ. ಸೃಷ್ಟಿ-ಸ್ಥಿತಿ-ಸಂಹಾರಗಳ 
ಮೂಲ ಕಾರಣಗಳಾದ ಪ್ರಧಾನ ಪುರುಷಕಾಲಗಳನ್ನು VR, ವಷ್ಟು, ಮಹೇಶ್ವರರನ್ನು 
ಮತ್ತು ರಜಸ್‌-ಸತ್ನ-ತಮಸ್‌ಗಳನ್ನು ಈ ವ್ಯಾಹೃತಿಗಳು ಪ್ರತಿಪಾದಿಸುತ್ತವೆ. 


ಓಂಕಾರ ಮತ್ತು ಸಾವಿತ್ರೀ ಮಂತ್ರಗಳು ಅಕ್ಷರ (ಯಾವುದೇ ವಿಧವಾದ 
ನಾಶವಿಲ್ಲದ)ನಾದ ಪರಬ್ರಹ್ಮನನ್ನು ಪ್ರತಿಪಾದಿಸುತ್ತವೆ. ಈ ಮಂತ್ರವು ಈಶ್ವರಸಾಕ್ಷಾತ್ಕಾರದ 
ಮಹಾಯೋಗ ಎಂದರೆ ಅತ್ಯುತ್ತಮವಾದ ದಾರಿ. ಈ ಮಂತ್ರ ಶ್ರೇಷ್ಠಮಂತ್ರಗಳಲ್ಲಿ 


ಅತೀಶ್ರೇಷ್ಠವಾದಮಂತ್ರ. ಇದು ಷೇದಗಳತಾಯಿ. ಅರ್ಥವನ್ನು ತಿಳಿದು ಬ್ರಹ್ಮಚರ್ಯ 


214 ಕೂರ್ಮಮಹಾಪುರಾಣ 


ವತನಿಷ್ಠನಾಗಿ 3 ಮಂತ್ರವನ್ನು ಪ್ರತಿನಿತ್ಯ ಜಪಿಸುವವನು ಮುಕ್ತಿಯನ್ನು ಪಡೆಯುತ್ತಾನೆ. 
ಗಾಯತ್ತಿ ವೇದಗಳತಾಯಿ. ಜು ಲೋಕವನ್ನು ಪವಿತ್ರಗೊಳಿಸುತದೆ. ಇದಕ್ಕಿಂತ 
ಶ್ರೇಷ್ಠವಾದ ಜಪಯೋಗ್ಯವಾದ ಮಂತ್ರವಿಲ್ಲ. ಇದನ್ನು ತಿಳಿದವನು ಮುಕನಾಗುತಾನೆ. 


ಉತ್ತರ್ಜನ-ಉಪಾಕರಣ: ಶ್ರಾವಣಮಾಸದ ಅಥವಾ ಆಷಾಢಮಾಸದ ಅಥವಾ 
ಭಾದಪದಮಾಸದ ಹುಣ್ಣಿಮೆಯಂದು ವೇದಗಳನ್ನು ಸ್ಪೀಕರಿಸಬೇಕು. (ಸ್ಪೀಕಾರವೇ 
ಉಪಾಕರಣ ಅಥವಾ ಉಪಾಕರ್ಮ.) 


ಬ್ರಾಹ್ನಣನು ಗ್ರಾಮ-ನಗರಗಳಿಂದ ದೂರಹೋಗಿ ಬ್ರಹ್ಮಜರ್ಯವ್ರತವನ್ನು ಪಾಲಿಸುತ್ತ 
ಶುಚಿಯಾದ ಪ್ರದೇಶದಲ್ಲಿ ಐದೂವರೆ ತಿಂಗಳಕಾಲ ವೇದಗಳ ಅಧ್ಯಯನವನ್ನು, 
ಮಾಡಬೇಕು. ಪುಷ್ಠಮಾಸದಲ್ಲಿ ಅಥವಾ ಮಾಘಮಾಸದ ಶುಕ್ಷಪಕ್ಷದ ಮೊದಲನೆಯ ದಿನ | 
ಪೂರ್ವಾಹ್ನದಲ್ಲಿ ವೇದಗಳನ್ನು ಬಿಡಬೇಕು. (ಇದೇ ಉತ್ಪರ್ಜನ) ವೇದಾಂಗಗಳನ್ನು 
ಪುರಾಣಗಳನ್ನೂ. ಮಾಘಮಾಸದ ಕೃಷ್ಣಪಕ್ಷದಲ್ಲಿ ಬಿಟ್ರು ಇವುಗಳ ಅಭಿಮಾನಿದೇವತೆಗಳಿಗೆ 
ತರ್ಪಣವನ್ನು” ಕೊಡಬೇಕು. ತಮ್ಮ ತಮ್ಮ ನಕ್ಷತ್ರಗಳಲ್ಲಿ ಛಂದಸಿನ ಅಭಿಮಾನಿ 
ದೇವತೆಗಳಿಗೆ 'ತರ್ಪಣವನ್ನು ಕೊಡಬೇಕು. "ವೇದ ವೇದಾಂಗಗಳನ್ನು ಅನಧ್ಯಯನ 
ಕಾಲದಲ್ಲಿ ಓದಬಾರದು ಇವುಗಳನ್ನು ಬೋಧಿಸಲೂಬಾರದು. 


ಅನಧ್ಯಯ ಸಂದರ್ಭ: ಕಿವಿಗೆ ಕೇಳಿಸುವಂತೆ ಬೀಸುವ ಗಾಳಿಯಿಂದ ಕೂಡಿದ 
ರಾತ್ರಿ, ಹತ ಹವ ಹಗಲು, ಮಿಂಚು, ಗುಡುಗು ಮಳೆಯಕಾಲ, ಉಲ್ವಾಪಾತ ಈ 
ಸಂದರ್ಭಗಳಲ್ಲಿ ಅಧ್ಯಯನವನ್ನು ಮಾಡಬಾರದು ಎಂದು ಪ್ರಜಾಪತಿಯು ಹೇಳಿದ್ದಾನೆ. 
ಸಿಡಿಲಿನಬಡಿತ. ಭೂಕಂಪ ಪ, ಗಹಣ ಮತ್ತಿತರ ಜ್ಯೋತಿರ್ಮಂ೦ಡಲದ ಪೀಡೆ "ಈ 
ಸಂದರ್ಭಗಳಲ್ಲಿ ಅಧ್ಯಯನವನ್ನು ಮಾಡಬಾರದು. ದುರ್ಗಂಧವ ಹರಡಿದ ಸಮಯ. 
ಊರಿನಲ್ಲಿ ಶವವಿರುವ ಸಮಯಗಳಲ್ಲಿ ಅಧ್ಯಯನವನ್ನು ಮಾಡಬಾರದು. ಶೂದ್ರ 
ಸನ್ನಿಧಿಯಲ್ಲಿ ಅಧ್ಯಯನವನ್ನು ಮಾಡಬಾರದು. ಜನಸಮುದಾಯವು ರೋಧಿಸು 
ವುತಿರುವಾಗ ಅಧ್ಯಯನವನ್ನು ಮಾಡಬಾರದು. ಜಲಾಶಯದಲ್ಲಿ, ಮಧ್ಯರಾತ್ರಿಯಲ್ಲಿ 
ಮಲಮೂತ್ತವಿಸರ್ಜನ ಕಾಲದಲ್ಲ ಅಧ್ಯಯನವನ್ನು ಮಾಡಬಾರದು. ಉಚ್ಛಿಪ್ಟನು, ಶ್ರಾದ್ದಕ್ಷೆ 
ವೇತನದ ಪ್ರಶಿಗ್ರಹವನ್ನು ಮಾಡಿದವನು ವೇದಗಳನ್ನು ಮನಸಿನಲ್ಲಿಯೂ ಜೆಂತಿಸಬಾರದು. 
ಏಕೋದಿಷ್ಟಶಾದ್ದ ಭೋಜನವನ್ನು ಮಾಡಿದವನು ಮೂರುದಿನ ಅಧ್ಯಯನವನ್ನು 
ಮಾಡಬಾರದು. 'ಅನುದ್ದಿಷ್ಟಶ್ರಾದ್ದದ ” ಸ್ನೇಹ, ಲೇಪಗಳು ಪೂರ್ಣವಾಗಿ (ನಿಶೇಷವಾಗಿ) 
ನಾಶವಾಗುವವರೆಗೆ ವೇದಾಧ್ಯಯನವನ್ನು ಮಾಡಬಾರದು. ಮಲಗಿಕೊಂಡು ಕಾಲುಗಳನ್ನು 
ಚಾಚಿಕೊಂಡು, ತೊಡೆಯಮೇಲೆ ಕಾಲನ್ನಿಟ್ಟುಕೊಂಡು ಅಧ್ಯಯನವನ್ನು ಮಾಡಬಾರದು” 
ಮಾಂಸವನ್ನು, ಸೂತಕಾನ್ನವನ್ನುತಿಂದು "ಅಧ್ಯಯನವನ್ನು ಮಾಡ: 


ಹಿಮಪಾತವಾಗುತ್ತಿರುವಾಗ ಮತ್ತು ಬಾಣಪಾತದಂತೆ ತೀಕ ಕವಾಗಿ ಮಳೆಯಾಗು 
DIN, ಎರಡು ಸಲಧ್ಯಾಕಾಲಗಳಲ್ಲಿ "ಅಧ್ಯಯನವನ್ನು ಮಾಡಬಾರದು. ಅಮಾವಾಸ್ಯೆ, 
ಚತುರ್ದಶೀ, ಹುಣ್ಣಿಮೆ ಅಷ್ಟಮಿಗಳಲ್ಲಿ ಅಧ್ಯಯನವನ್ನು ಮಾಡಬಾರದು. ಉತ್ಪರ್ಗ 
ನ “ಮೂರುದಿನ ಅಧ್ಯಯನವನ್ನು ಘಡಿಜನಣು. ಮಾರ್ಗಶೀರ್ಷ, 
VR ಮಾಘಮಾಸಗಳ ಕೃಷ್ಣ ಪಕ್ಷದ ಅಷ್ಪಮಿಗೆ ಅಪ ಎಂದು ಹೆಸರು. ಈ ಅಷ್ನಕಗಳಿಗೆ 


ಕೂರ್ಮಮಹಾಪುರಾಣ 21D 


ಹತ್ತಿರವಾದ ಮೂರು ಹಗಲು-ರಾತ್ರಿಗಳ ಕಾಲ ಅಧ್ಯಯನವನ್ನು ಮಾಡಬಾರದು. 
ಯತುಗಳ ಕೊನೆಯ ಮೂರುರಾತ್ರಿ ಅಧ್ಯಯನವನ್ನು ಮಾಡಬಾರದು. ಶ್ಲೇಷ್ಮಾಂತಕ, 
ಶಾಲ್ಮಲಿ, ಮಧುಕ, ಕೋವಿದಾರ, THE, ಈ ಮರಗಳ ನೆರಳಿನಲ್ಲಿ ಅಧ್ಯಯನವನ್ನು 
ಮಾಡಬಾರದು. ತನ್ನ ವಿದ್ಯೆಗೆ ಸಮಾನವಾದ ವಿದ್ಯೆಯನ್ನು ಹೂಂದಿದವನು ಮೃತ 
ನಾದಾಗ ಸಹಪಾಟಿಯು ಮೃತನಾದಾಗ ಅಧ್ಯಯನವನ್ನು ಮಾಡಬಾರದು. ಗುರುಗಳು 
ಮೃತರಾದಾಗ ಮೂರುದಿನ ಅಧ್ಯಯನವನ್ನು ಮಾಡಬಾರದು. 


ಮೇಲೆ ಹೇಳಿದ ಅನಧ್ಯಯನ ಸಂದರ್ಭಗಳಲ್ಲಿ ಮಾಡಲ್ಲಡುವ ಅಧ್ಯಯನವು ನಾನಾ 
ಕಾರಣಗಳಿಂದ ಸೋರಿಹೋಗುತ್ತದೆ. ಈ ಸಂದರ್ಭಗಳಲ್ಲಿ ರಾಕ್ಷಸರು ಅಧ್ಯಯನವನ್ನು 
ಹಾಳುಮಾಡುತ್ತಾರೆ. ಆದ್ದರಿಂದ ಈ ಸಮಯಗಳಲ್ಲಿ ಅಧ್ಯಯನವನ್ನು ಮಾಡಬಾರದು. 


ಅನಧ್ಯಯನ ನಿಯಮಕ್ಕೆ ಅಪವಾದ: ನಿತ್ಯಕರ್ಮಾಚರಣೆಗೆ, ಸಂಧ್ಯಾವಂದನೆಗೆ 33 
ಅನಧ್ಯಯನ ನಿಯಮವು ಅನ್ನಯಿಸುವುದಿಲ್ಲ. ಉಪಾಕರ್ಮವನ್ನು ಆಚರಿಸುವಾಗ, 
ಹೋಮವನ್ನು ಮಾಡುವಾಗ ಅನಧ್ಯಯನ ನಿಯಮವನ್ನು ಪಾಲಿಸಬೇಕಿಲ್ಲ. ಅಷ್ಟಕಾ 
ದಿನಗಳಲ್ಲಿ ಯಕ್‌, ಯಜುಸ್‌, ಸಾಮಗಳ ಒಂದು ಮಂತ್ರವನ್ನು ಪಠಿಸಬೇಕು, ಗಾಳಿಯು 
ಅತಿಯಾಗಿ ಬಿಸುತ್ತಿರುವಾಗ ಒಂದು ಮಂತ್ರವನ್ನು ಪಠಿಸಬೇಕು. ಈ ಸಂದರ್ಭಗಳಲ್ಲಿ 
ವೇದಾಂಗಗಳನ್ನು, ಇತಿಹಾಸ ಪುರಾಣಗಳನ್ನು ಧರ್ಮಶಾಸ ಸ್ತಗಳನ್ನು ಅಧ್ಯಯನ 
ಮಾಡಬಹುದು. ಆದರೆ ಪರ್ವಕಾಲಗಳಲ್ಲ ಇವುಗಳ ಅಧ್ಯಯನವನ್ನು ಮಾಡಬಾರದು. 


ಉಪಸಂಹಾರ: ಇಲ್ಲಿಯವರೆಗೆ ಬ್ರಹ್ಮಚಾರಿಗಳು ಅನುಸರಿಸಬೇಕಾದ ಧರ್ಮವನ್ನು 
ಸಂಗ್ರಹವಾಗಿ ಹೇಳಲಾಯಿತು. ಸಾತ್ತಿಕ ಮನಸ್ಸಿನ ಯಷಿಗಳಿಗೆ ಬ್ರಹ್ಮದೇವರು ಈ 
ಧರ್ಮವನ್ನು ಉಪದೇಶಿಸಿದರು. ಯಾರು ವೇದಾಧ್ಯಯನವನ್ನು ಮಾಡದೆ ಬೇರೆ 
ವಿಷಯಗಳಲ್ಲಿ ತಮ್ಮ ಸಮಯ-ಸಾಮರ್ಥ್ಯಗಳನ್ನು ವಿನಿಯೋಗಿಸುತ್ತಾರೋ ಅವರು 
ಮೂಢರು ಈ ವೇದಬಾಹ್ಯರ ಜೊತೆ ಮಾತನಾಡಬಾರದು. ಕೇವಲ ಮಂತ್ರಗಳ 
ಪಠನ ದಿಂದ ಸಂತುಷ್ಪನಾಗಬಾರದು. ಅರ್ಥವನ್ನು ತಿಳಿಯಬೇಕು. ಮಂತ್ರಗಳನ್ನು 
ಕಲಿತು ಅರ್ಥವನ್ನು ಚೆಂತಿಸದವನು ಕುರುಡ. ಶೂದ ದ್ರಸಮಾನ, ವೇದಾಧ್ಯಯನವನ್ನು 
ಮಾಡದವನು ಕೆಸರಿನಲ್ಲಿ ಸಿಕ್ಕಿಕೊಂಡ Si ನಾಶವಾಗುತ್ತಾನೆ. 


ಕಡೆಯವರೆಗೂ ಗುರುಕುಲದಲ್ಲೇ ಇರಲು ಬಯಸುವವನು ಗುರುಗಳ ಸೇವೆಯನ್ನು 
ಅವರ ಮರಣಪಂರ್ಯಂತ ಮಾಡಬೇಕು ಅಥವಾ ಅರಣ್ಯಕ್ಕೆ ಹೋಗಿ ವಿಧಿಗ 
ಅನುಗುಣವಾಗಿ ಹೋಮವನ್ನು ಮಾಡುತ್ತಿರಬೇಕು. ಭಸ್ಮಸ್ನಾನವನ್ನು ದಿನವೂಮಾಡುತ್ತಾ 
ಬಹ್ಮನಿಷ್ಟನೂ, ಶಾಂತಚಿತ್ತನಾಗಿ ನಿರಂತರವಾಗಿ ಗೊಯತ್ರಿಯನ್ನೂ, 'ಶತರುದ್ರಿಯವನ್ನೂ 
ವೇದಾಂಗಗಳನ್ನೂ ಅಭ್ಯಾಸಮಾಡಬೇಕು. 78 ಅಧ್ಯಯನ ವಿದಿಯು ಪ್ರಾಚೀನವೂ, 
ಪವಿತ್ರವೂ ಆಗಿದೆ. "ಒಂದೆ ಬಗ್ಗೆ ಪ್ರಶ್ನಿಸಿದ ಮಹರ್ಷಿಗಳಿಗೆ ಸ್ಪಾಯಂಭುವ ಮನವು 
ಇದನ್ನು ಉಪದೇಶಿಸಿದನು. ಈ OOD ವಿಧಿಯನ್ನು ಈಶ್ತರನಲ್ಲಿ 'ಮನಸನ್ನಿಟ್ಟು ಯಾರು 
ಸರಿಯಾಗಿ ಅನುಸರಿಸುತ್ತಾರೋ ವ ಮೋಹವನ್ನು ಕಳೆದುಕೊಂಡು iN )ತವೂ 
ಮಂಗಳವೂ ಆದ ಪರಮಪದವನ್ನು ಹೊಂದುತ್ತಾರೆ. 

ಬ್ರಹ್ಮಚಾರಿಯ ಕರ್ತವ್ಯ ಧರ್ಮಗಳು ಎಂಬ 67ನೇ ಅಧ್ಯಾಯ ಮುಗಿಯಿತು 


216 ಕೂರ್ಮಮಹಾಪುರಾಣ 


ಸಮಾವರ್ತನ ಅಧ್ಯಾಯ-೬೮ 


ವ್ಯಾಸ ಉವಾಚ: ದ್ರಿಜನು ಒಂದು, ಎರಡು ಅಥವಾ ಮೂರು ಅಧವಾ ನಾಲ್ಕು 
ವೇದಗಳ ಅಧ್ಯಯನವನ್ನು ಮಾಡಬೇಕು. ಅವುಗಳ ಅರ್ಥವನ್ನು ತಿಳಿಯಬೇಕು. ಅನಂತರ 
ಗುರುದಕ್ಷಿಣೆಯನ್ನು ಕೊಟ್ಟು ಅವರ ಅನುಮತಿಯನ್ನು ಫಡೆದು ಸ್ನಾತಕನಾಗಬೇಕು. 
(ಗುರುಕುಲವಾಸದ "ದೀಕ್ಷೆಯನ್ನು ಸಾ: ಸಾತಕ) E ದೀಕ್ಷಾವಿಸರ್ಜನೆಗೆ 
ಸಮವರಾವರ್ತನ ಎಂದೂ ಹಸ ಸಮಾವರ್ತನವನ್ನು ಮಾಡಿಕೂಳ್ಳುವವನು 
ವೇಣುದಂಡವನ್ನು, ನರತುವಸಗಳನ್ನು ಎರಡು ಉಪವೀತಗಳನ್ನು, ನೀರುತುಂಬಿದ 
ಕಮಂಡಲವನ್ನೂ ಧರಿಸ ಬೇಕೆ. ಫೌರವನ್ನು ಮಾಡಿಸಿಕೊಂಡು, "ಉಗುರುಗಳನ್ನು 
ತೆಗೆಸಿಕೊಂಡು ಛತ್ರಿ, ಪೇಟ, ಪಾದರಕ್ಷೆ, ಬಂಗಾರದ ಕುಂಡಲ ಮತ್ತು ದರ್ಭಾಸನಗಳನ್ನು 
ಧರಿಸಬೇಕು. ಇಂತಹವನು ಪ್ರತಿದಿನ' (ಸದಾ) ವೇದಾಧ್ಯ ಯನವನ್ನು ಮಾಡುತಿರಬೇಕು. 
ಬಂಗಾರದ ಸರವನ್ನು ಬಿಟ್ಟು ಬೇರೆಯಾವ ಮಾಲೆಯನ್ನೂ ಹನ ಅನ ಬಿಳಿವಸ್ತವನ್ನು 
ಧರಿಸಬೇಕು. ಸುಗಂಧವನ್ನು ಲೇಪಿಸಿಕೊಳ್ಳಬೇಕು. ಪ್ರಿಯನಾಗಿ ಕಾಣಬೇಕು. ಸ 
ಕೊಳೆಯಾದ ಬಟ್ಟೆಯನ್ನು ij ಬಹಳ ಕೆಂಪಾದ ಬಟ್ಟೆಯನ್ನು, ಬೇರೆಯವರು 
ಧರಿಸಿದ ಬಟ್ಟೆಯನ್ನು, ಕಮಂಡಲವನ್ನು ಪಾದರಕ್ಷೆಯನ್ನು sõnes ದರ್ಭ, 
ಕೃಷ್ಣಾಜಿನಗಳನ್ನು ಬಲಹೆಗಲಮೇಲೆ ಧರಿಸಬಾರದು. ಬಟ್ಟಯನ್ನು ವಿಕೃತವಾಗಿ ಧರಿಸಬಾರದು. 


ವಿವಾಹ ಮತ್ತು ಗೃಹಸ್ಥಾಶ್ರಮಿಯ ಕರ್ತವ್ಯ: ಸಮಾವರ್ತನಾದ ನಂತರ ತನಗೆ 
ಯೋಗ್ಮಳಾದ, ರೂಪ-ಲಕ್ಷಣ ಸಂಪನ್ನ ಲಾದ, ಯೋನಿದೋಷರಹಿತಳಾದ, ಸಗೋತ್ತಳಲ್ಲದ, 
ತನ್ನತಾಯಿಯ ಗೋತ್ರದವಳೂ ಅಲ್ಲದ, ಶೀಲ-ಶೌಚ ಸಂಪನ್ನ ಳಾದ ಹುಡುಗಿಯನ್ನು 
ಶರನ ಪುತ್ರಜನ್ಮ ಆಗುವವರೆಗೆ ಪತ್ನೀಸಂಗಮವನ್ನು ಯತುಕಾಲದಲ್ಲಿಮಾತ್ರ 
ಮಾಡಬೇಕು. ನಿಷಿದ್ಧದಿನಗಳಲ್ಲಿ ಸಂಗಮವನ್ನು ರ್‌ ಷಷ್ಟೀ, ಅಷ್ಟಮೀ, 
ದ್ವಾದಶೀ, ಚತುರ್ದಶಿ ಹುಣ್ಣಿಮೆ ಮತ್ತು ಅಮಾವಾಸೆ ಇವು ನಿಷಿದ ದಿನಗಳು. ಪಃ 
ದಿನಗಳಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ನ ಜಿತೇಂದ್ರಿಯನಾಗಿರಬೇಕು. 
ಅವಸಧ್ಯ ಎಂಬ ಅಗಿ ಯನ್ನು ವಿಧಿಪೂರ್ವಕವಾಗಿ ಸ್ಪೀಕರಿಸಿ ಅದರಲ್ಲಿ ಹೋಮವನ್ನು 
dies. ತನ್ನ ನ್ನು ಪವಿತ್ರಗೊಳಿಸುವ ವ್ರತಗಳನ್ನು ನಿತ್ಯವೂ ಮಾಧು. 
ವೇದೋಕ್ತವಾದ ಸ ಸ್ಪಾತ್ರಮೋಚಿತ ಕರ್ಮಗಳನ್ನುಪ್ರತಿನಿತ್ಯವೂ ಬೇಸರವಿಲ್ಲದೆ ಮಾಡಬೇಕು. 
ಮಾಡದವನು ಭಯಂಕರ ನರಕಗಳಲ್ಲಿ ಬೀಳುತಾನೆ. ನಮವ ಇರುತ್ತಾ ವೇದಗಳ 
ಅಧ್ಯಯನವನ್ನು ಮಾಡಬೇಕು. ಮಹಾಯಜ್ಞಗಳನ್ನು ಮಾಡಬೇಕು. ಗೃಹ್ಯಸೂತ್ರಗಳು 
ಹೇಳುವಕರ್ಮಗಳನ್ನು ಮಾಡಬೇಕು. ಸಂಧ್ಯಾವಂದನೆಯನ್ನೂ ಮಾಡಬೇಕು. ತನಗೆ 
ಸಮಾನರಾದವರ ಮತ್ತು ತನಗಿಂತ ಉತ್ತಮರಜೊತೆ ಸಖ್ಯವನ್ನು ಮಾಡಬೇಕು. 
ಈಶ್ವರಾರಾಧನೆಯನ್ನು ಸದಾ ಮಾಡಬೇಕು. ದೇವತೆಗಳನ್ನೂ ಚೆನ್ನಾಗಿ ತಿಳಿಯಬೇಕು. 


ಕೂರ್ಮಮಹಾಪುರಾಣಿ 217 


NA ಆಬರಣ-ಅಲಂಕಾರಗಳನ್ನು ಕೊಡಿಸಬೇಕು. ವಿವೇಕಿಯು ತನ್ನ 
ಸತ್ಕಾರ್ಯಗಳನ್ನು ಪ್ರಕಟಿಸಬಾರದು. ಪಾಪಕಾರ್ಯಗಳನ್ನು ಮುಚ್ಚಿಡಬಾರದು. ತನಗೆ 
ಹಿತವುಂಟುಮಾಡುವ ಕೆಲಸಗಳನ್ನೇ ಮಾಡಬೇಕು. ಎಲ್ಲ ಪ್ರಾಣಿಗಳ ಮೇಲೂ 
ಅನುಕಂಪವನ್ನು ಹೊಂದಿರಬೇಕು. ವಯಸ್ಸು, ಉದ್ಯೋಗ. ಧನ, ವಿದ್ಯೆ, ಕುಲ, 
ವೇದವಚನ ಮತ್ತು 200, ಇವುಗಳಿಗೆ ಅನುಗುಣವಾದ ಆಹಾರ-ವಿಹಾರಗಳನ್ನು 
ಮಾಡಬೇಕು. ಶುಶಿ-ಸ್ಮತಿಗಳು ಹೇಳಿರುವ, ಸಜ್ಜನರು ಆಚರಿಸುವ ಆಚಾರಗಳನ್ನು 
ನಡೆಸಬೇಕು. ಇದಕ್ಕಿಂತ ಭಿನ್ನವಾದ ಕರ್ಮಗಳಲ್ಲಿ ತೊಡಗಬಾರದು. 

ತನ್ನ ಪಿತೃ-ಪಿತಾಮಹರು ನಡೆದ ಸಜ್ಜನರ ದಾರಿಯಲ್ಲೇ ನಡೆಯಬೇಕು. ಹೀಗೆ 
ಮಾಡುವವನು ಮುಕ್ತಿಯನ್ನು ಪಡೆಯುತ್ತಾನೆ. ನಿತ್ಯವೂ ವೇದಾಧ್ಯಯನವನ್ನು ಮಾಡಬೇಕು. 
ಯಾವಾಗಲೂ ಯಜ್ಞೋಪವೀತವನ್ನು ಧರಿಸಿರಲೇಬೇಕು. ಸತ್ಯವನ್ನೇ ಮಡಿಯಬೇಕು: 
ಕೋಪವನ್ನು ಗೆಲ್ಲಬೇಕು. ಹೀಗಿದ್ದವನು ಬಹ್ಮಭಾವವನ್ನು ಪಡೆಯಲು ಸಮರ್ಥನಗುತ್ತಾನೆ. 


e 


PAGE ಸಂಧ್ಯಾವಂದನೆ, ಬ್ರಹ್ಮಂಯಜ್ಞಗಳನ್ನು ಪ್ರತಿದಿನವೂ ಆಚರಿಸಬೇಕು. 


ಅಸೂಯೆಯಿಲ್ಲದವನೂ, ಮೃ್ಯದುವೂ; ಜಿತೇವಿದ್ರಿಯನೂ ಅದ ಗೃಹಸ್ಥನು ಮರಣಾನಂತರ 
ಸದ್ಗತಿಯನ್ನು ಪಡೆಯುತ್ತಾನೆ. ರಾಗ-ಭಯ-ಕೋಧಗಳನ್ನು ಗೆದ್ದ. ಲೋಭ-ಮೋಹಗಳನ್ನು 
ಬಿಟ್ಟುಗಾಯತ್ರೀ ಜಪವನ್ನು ಆಚರಿಸಿತ್ತಿರುವ. ಶ್ರಾದ್ಧಕರ್ಮಗಳನ್ನು ನೆರವೇರಿಸುತ್ತಿರುವ 
ಗಹಸಾಶಮಿಯು ಮುಕ್ತನಾಗುತ್ತಾನೆ. ತಂದೆ-ತಾಯಿಗಳ ಹಿತವನ್ನು ಕಾಯುವ, ಗೋ- 
ಬ್ರಾಹ್ಮಣರ ಹಿತದಲ್ಲಿ ಆಸಕ್ಷನಾದ, ಜಿತೇಂದ್ರಿಯನೂ, ಯಜ್ಞವನ್ನು ಮಾಡುವವನೂ. 
ದೇವಭಕನಾದವನೂ ಬ್ರಹ್ಮಲೋಕದಲ್ಲ ಮಾನ್ಯವಾದ ಸ್ಥಾನವನ್ನು ಪಡೆಯುತ್ತಾನೆ. 


ಪ್ರತಿದಿನವೂ ದೇವತೆಗಳನ್ನು ಪೂಜಿಸುತ್ತಾ ಧರ್ಮ-ಅರ್ಥ-ಕಾಮಗಳನ್ನು ಸೇವಿಸಬೇಕು. 


ದಾನಶೀಲನೂ, ಕ್ಷಮಾಶೀಲನೂ, ದಯಾಳುವೂ ಆದವನೇ ನಿಜವಾದ ಗೃಹಸ್ಥ 
ಮದುವೆಯಾದ ಮಾತ್ರದಿಂದಲೇ ಅರ್ಥಪೂರ್ಣವಾದ ಗೃಹಸ್ಥತ್ವನಾಗುವುದಿಲ್ಲ ಕ್ಷಮಾ, 
ದಯೆ, ವಿಜ್ಞಾನ ಸತ್ಯ, ದಮ, ಶಮ, ಆಧ್ಯಾತ್ತಜ್ಞಾನನಿಷ್ಟ ಇವು ಬ್ರಾಹ್ಮಣನ ಲಕ್ಷಣ ಈ 
ಗುಣಗಳು ಕೂಡಿಬರದಂತಹ, ಸೋರಿಹೋಗುವಂತಹ ಪ್ರಮಾದಗಳನ್ನು ಮಾಡಬಾರದು. 
ಸತ್ಸರ್ಮಗಳನ್ನು ಶಕ್ತಿಯಿದ್ದಷ್ಟು ಮಾಡಬೇಕು. ನಿಂದಿತ ಕರ್ಮಗಳನ್ನು ಬಿಡಬೇಕು. 
ಮೋಹದ ಕೊಳೆಯನ್ನು ಕೊಡವ ಉತ್ತಮವಾದ ಜ್ಞಾನಮಾರ್ಗವನ್ನು ಆಶ್ರಯಿಸಿದ 


ಗೃಹಸ್ಥನು ಮುಕನಾಗುತ್ತಾನೆ. ಠಃ ವಿಷಯದಲ್ಲಿ ಏನೂ ಸಂಶಯಪಡಬೇಕಿಲ್ಲ. 


ಕೃಮಾ: ನಿಂದೆ, ಕರ್ತವ್ಯಲೋಪ, ಹಂಸೆ. ಬಂಧನ, ವಧೆ ಇವು ಬೇರೆಯವರ 
ಮೇಲೆ ಉಂಟಾದ ಸೋಪದಿಂದವುಂಟಾಗುವ ದೋಷಗಳು. ಕೋಪವನ್ನು ತಡೆದು 
ಕೊಂಡು ಈ ದೋಷಗಳನ್ನು ಮಾಡದಿರುವುದೇ ಕ್ಷಮಾ. 


ದಯಾ: ಪರದುಃಖವನ್ನು ಸ್ವ-ದುಃಖ ಎಂದು ಬಾಖಸಿ ಸ್ನೇಹದಿಂದ 
ತೋರಿಸಲ್ಲಡುವ ಕಾರುಣ್ಯವೇ ದಯೆ. ಇದು ಪುಣ್ಯಕ್ಕೆ ನೇರವಾದ ಸಾಧನ. 
RRI: ಹದಿನಾಲ್ಕು ಎದೆಗಳ ಯಥಾರ್ಥನಾದ ಧಾರಣ (Reltention) ವೇ ವಿಜ್ಞಾನ. 


ದರಿಂದ ಅರ್ಮವು ಬೇಳೆಯುತ್ತದೆ. ವೇದಗಳನ್ನು ಕಮವಾಗಿ ONA ಅರ್ಥಗಳನ್ನು 
ತಿಳಿದುಕೊಂಡು ಧರ್ಮ ಕಾರ್ಯಗಳನ್ನು ಮಾಡದಿದ್ದರೆ ಅಂತಹವನ ಜ್ಞಾನವು ವಿಜ್ಞಾನವಲ್ಲ. 


218 ಕೂರ್ಮಮಹಾಪುರಾಣ 

ಸತ್ಯ: ಯಥಾರ್ಥವಾದ ಮಾತು ಸತ್ಯ ಸತ್ಯನಿಷ್ಠನು ಲೋಕೋತ್ತರನಾಗುತ್ತಾನೆ. 
ಸತ್ಯವೇ ಮುಕ್ತಿಸಾಧನ. 

ದಮ, ಶಮ ಮತ್ತು ಆಧ್ಯಾತ್ಮ: 

ಶರೀರ: ಇಂದ್ರಿಯಗಳ ನಿಗಹವೇ ದಮ, ಪ್ರಜ್ಞೆಯ ನೈರ್ಮಲ್ಕದಿಂದ ಹುಟ್ಟುವ ಗುಣ 
ಶಮ, ಅಕ್ಷರ ಎಂಬ ಹೆಸರಿನ ಬ್ರಹ್ಮವೇ ಆಧ್ಯಾತ್ಮ ಅದನ್ನು ಹೊಂದಿದವನಿಗೆ ಶೋಕವಿಲ್ಲ. 

ಜ್ಞಾನ: ಯಾವ ಶಾಸ್ತದಿಂದ ಸರ್ವೋತಮನಾದ ಮಹಾದೇವನ ಜ್ಞಾನವು 


~~ 


ಹುಟ್ಟುವುದೋ ಆ ಶಾಸ್ತ್ರಕ್ಕೆ ಜ್ಞಾನ ಎಂದುಹೆಸರು. ಮಹಾದೇವನಿಷ್ಠನೂ, 
ಕ್ರೋಧರಹಿತನ್ನೂ, ಶುಚೆಯೂ, ಮಹಾಯಜ್ಞಪರನಾದವನೇ ವಿದ್ವಾಂಸ. 


(09) 
ಕಾಮಗಳನ್ನು ಚಿಂತಿಸಲೇಬಾರದು. ಧರ್ಮಮಾರ್ಗದಲ್ಲಿದ್ದಾಗ ಎಷ್ಟೇಕಷ್ಟಗಳು ಬಂದರೂ 


(90) 


ಅಧರ್ಮವನ್ನು ಆಚರಿಸಬಾರದು ಧರ್ಮವೇ ಎಲ್ಲರಿಗೂ ಶ್ರೇಷ್ಠವಾದ ಆಧಾರ. 


s 5 
» ಪಠಿಸುವನೋ, ಬೋಧಿಸುವನೋ, ಬೇರೆಯವರಿಗೆ 
ಶ್ರವಣ ಮಾಡಿಸುವನೋ ಅವನು ಬ್ರಹ್ಮಲೋಕದಲ್ಲಿ ಮಾನ್ಯನಾಗುತ್ತಾನೆ. 


ಸಮಾವರ್ತನ ಎಂಬ 68ನೇ ಅಧ್ಯಾಯ ಮುಗಿಯಿತು 


'ವನ್ನು ಯಾರು ಶುಚಿಯಾಗಿದ್ದು 


ನ ಲಾ 


ಕೂರ್ಮಮಹಾಪುರಾಣ 219 


ಕರ್ತವ್ಯ ಅಕರ್ತವ್ಯಗಳ ವಿವೇಚನೆ ಅಧ್ಯಾಯ-೬೯ 


ವ್ಯಾಸ ಉವಾಚ: ಯಾವಪಾಣಿಯನ್ನೂ ಹಿಂಸಿಸಬಾರದು. ಯಾವ ಸಂದರ್ಭದಲ್ಲೂ 
ಸುಳ್ಳನ್ನು ಹೇಳಬಾರದು. ಅಹಿತವನ್ನು, ಅಪ್ರಿಯವನ್ನೂ ಹೇಳಬಾರದು. ಕಳ್ಳತನವನ್ನು 
ಮಾಡಲೇಬಾರದು. ಬೇರೆಯವರಿಗೆ ಸೇರಿದ ಹುಲ್ಲು, ತರಕಾರಿ, ಮಣ್ಣು, ನೀರು 
ಇವುಗಳನ್ನು ಅಪಹರಿಸುವವನು ನರಕವನ್ನು ಹೊಂದುತ್ತಾನೆ. ರಾಜನಿಂದ, ಶೂದನಿಂದ 
ಮತ್ತು ಪತಿತರಿಂದ ಏನನ್ನೂ ತೆಗೆದುಕೊಳ್ಳಬಾರದು. (ಪ್ರತಿಗಹವನ್ನು ಮಾಡಬಾರದು) 
ನಿಂದಿತರಾದ ಯಾರನ್ನು ಬೇಡಬಾರದು. ನಿತ್ಯಯಾಚನೆಯನ್ನು ಮಾಡುವವನು ಮತ್ತೆ 
ಮತ್ತೆ ಅದೇ ವ್ಯಕ್ತಿಯನ್ನು ಯಾಚಿಸಬಾರದು. ಹಾಗೆ ಮಾಡಿದರೆ ದಾತೃವಿನ ಪ್ರಾಣವನ್ನು 
ಅವೆಹರಿಸಿದಂತೆ. ದೇವರಿಗೆ ಸೇರಿದ, ಬ್ರಾಹ್ಮಣರಿಗೆ ಸೇರಿದ ವಸ್ತುಗಳನ್ನು ಅಪತ್ಕಾಲದಲ್ಲ 
ಕೂಡ ಅಪಹರಿಸಬಾರದು. "ವಿಷ ವಿಷವಲ್ಲ, ಬ್ರಹ್ಮಸ್ಥವಿಷ' ಎಂದು ತಿಳಿದವರು 
ಹೇಳುತ್ತಾರೆ. ದೇವಸ್ಪವನ್ನು ಪ್ರಯತ್ನಪೂರ್ವಕವಾಗಿ ತ್ಯಜಿಸಬೇಕು. ಬೇರೆಯವರಿಗೆ 
ಕೊಡಲ್ಲಡದ ಪುಪ್ಪ, ತರಕಾರಿ, ನೀರು, ಕಾಷ್ಟ, ಬೇರು, ಹುಲ್ಲು, ಫಲ ಇವುಗಳನ್ನು 
ತೆಗೆದುಕೊಳ್ಳುವುದು 30959 ಎಂದು ಮನು ಪ್ರಜಾಪತಿ ಹೇಳಿದ್ದಾನೆ. 


ದೇವರ ಪೂಜೆಗಾಗಿ ಪ್ರತಿದಿನವೂ ಒಬ್ಬನಿಂದಲೇ ಪುಷಗಳನ್ನು ಪಡೆದುಕೊಳ್ಳಬಾರದು. 
ಅನುಮತಿಯಿಲ್ಲದೆ ತೆಗೆದುಕೊಳ್ಳಬಾರದು. ಹುಲ್ಲು, ಕಾಷ್ಟ, ಫಲ, ಪುಷ್ಪ ಇವುಗಳನ್ನು 
ಧರ್ಮಕಾರ್ಯಕ್ಕಾಗಿ ಕಾಣುವಂತೆ ಯಾರಸ್ಥಳದಿಂದಾದರೂ ಪಡೆಯಬಹುದು. ಕಾಣದಂತೆ 
ತೆಗೆದುಕೊಂಡವನು ಪತಿತನಾಗುತ್ತಾನೆ. ಪ್ರಯಾಣದಲ್ಲಿರುವವರು ಹಸಿವಿನಿಂದ 
ಪೀಡಿತರಾಗಿದ್ದಾರೆ ದಾರಿಯಲ್ಲ ದೊರೆಯುವ ಎಳ್ಳು, ಹಸರು, ಯಾವುದಾದರು 
ಪದಾರ್ಥವನ್ನು ಒಂದು ಮುಷ್ಟಿ ತೆಗೆದುಕೊಳ್ಳಬಹುದು ಹಸಿವೆ ಇಲ್ಲದಿದ್ದಾಗ 
ತೆಗೆದುಕೊಳ್ಳಬಾರದು. ಧರ್ಮದ ಹೆಸರಿನಲ್ಲಿ ಪಾಪವನ್ನುಮಾಡಿ ವ್ರತವನ್ನು ಆಚರಿಸಬಾರದು. 
ವತದ ಹೆಸರಿನಲ್ಲಿ ಪಾಪವನ್ನು ಮರೆಮಾಚಿ, ಸ್ತ್ರೀಯರನ್ನು, ಶೂದ್ರರನ್ನು ಅವಲಂಬಿಸಿ 
ಬದುಕುವ ವಿಪ್ರನನ್ನು ಬಹ್ಮವಾದಿಗಳು ನಿಂದಿಸುತ್ತಾರೆ. ವಂಚನೆಯಿಂದ ಆಚರಿಸಲ್ಪಟ್ಟ 
ವತಗಳು ರಾಕ್ಷಸರಿಗೆ ಸೇರುತ್ತೇವೆ. 


ಲಿಂಗಧಾರಿಯಾಗದವನು ಲಿಂಗಧಾರಿಯಂತೆ ವೇಷವನ್ನು ಧರಿಸಿ ಜೀವನನ್ನು 
ಮಾಡಿದರೆ ಲಿಂಗಧಾರಿಗಳ ಪಾಪವುಅವನಿಗೆ ಬರುತ್ತದೆ. ಹೀನ ಪ್ರಾಣಿಗಳ ಜನ್ಮಗಳು 
ಅವನಿಗೆ ಬರುತ್ತವೆ. ಬೆಕ್ಕಿನಂತೆ ಕಪಟಿಗಳಾಗಿದ್ದು, ಧರ್ಮನಾಶವನ್ನುಮಾಡುವ ಜನರು ಆ 
ಸಾಪಕರ್ಮಗಳ ಫಲವಾಗಿ ಬೇಗನೇ ಪತನವನ್ನು ಹೊಂದುತಾರೆ. ಪಾಖಂಡಿಗಳನು, 
ವಿರುದ್ಧ ಕರ್ಮಗಳನ್ನು ಮಾಡುವವರನ್ನು ಮಾಮಾಚಾರಿಗಳನ್ನು ವೇದವಿರುದ್ಧವಾದ 
ಪಂಚರಾತ್ರವನ್ನು ಪಾಶುಪತಶಾಸ್ತವನ್ನು ಅನುಸರಿಸುವವರನ್ನೂ ಮಾತನಾಡಿಸಬಾರದು. 
ಮೇದನಿಂದಕರೂ, ದೇವನಿಂದಕರೂ, ದ್ದಿಜನಿಂದಕರೂ ಆದ ಜನರನ್ನೂ ನೆನೆಯಲೇ 
ಬಾರದು. ಇಂತಹವರಿಗೆ ಯಾಗವನ್ನು ಮಾಡಿಸಿದವರು, ಇಂತಹ ಸ್ತೀಂಯುರ 


220 ಕೂರ್ಮಮಹಾಪುರಾಣ 


ಸಂಬಂಧವನ್ನು ಹೋಂದಿದವರು ಇವರ ಜೊತೆ ಮಾತನಾಡುವವರು ಪತಿತರಾಗುತ್ತಾರೆ. 
ಆದ್ದರಿಂದ ಪ್ರಯತ್ನಪಟ್ಟು ಇವರನ್ನು ಬಿಡಬೇಕು. ದೇವದ್ರೋಹಕ್ಕಿಂತ ಗುರುದ್ರೋಹ 
ಕೋಟಿಕೋಟಿಪಟ್ಟು ದೊಡ್ಡದಾದ ಪಾಪ. ಜ್ಞಾನನಿಂದೆ ಮತ್ತು ನಾಸ್ತಿಕ್ಕವು ಅದಕ್ಕಿಂದ 


ಕೋಟಿಪಟ್ಟು ದೊಡ್ಡದಾದ ಪಾಪ. 


ಕುಲನಾಶ: ಗೋವು, ದೇವತೆ, ಬ್ರಾಹ್ಮಣ, ಕೃಷಿ ಮತ್ತು ರಾಜಸೇವೆ ಇವುಗಳ 
ವಿಷಯಗಳಲ್ಲಿ ಧರ್ಮವಿರುದ್ದವಾಗಿ ನಡೆದುಕೊಂಡರೆ ಸತ್ಕುಲಗಳು ದುಷ್ಕುಲಗಳಾಗಿ 
ಬಿಡುತ್ತವೆ. ನಿಷಿದ್ದವಿವಾಹ, ಕಿಯಾಲೋಪ, ವೇದಗಳ ಅನಧ್ಯಯನ. ಬ್ರಾಹ್ಗಣಾಪಮಾ 
Ti ಪಾಪಗಳನ್ನು ಮಾಡುವವರ ಕುಲಗಳು ಕೆಟ್ಟುಹೋಗುತ್ತವೆ. ಸುಳ್ಳು ಹೇಳುವುದು, 
ಪರಸ್ತೀಸಂಬಂಧ, ತಿನ್ನಬಾರದವಸ್ತುಗಳನ್ನು ತಿನ್ನುವುದು, ಶ್ರುತಿಯಲ್ಲಿ ಹೇಳಿಲ್ಲದ 
ಕರ್ಮಗಳನ್ನುಮಾಡುವುದು ಇವುಗಳಿಂದ ಕುಲಗಳು ಕೆಟ್ಟುಹೋಗುತ್ತವೆ. ಶ್ಲೋತ್ರಿಯ 
ರಲ್ಲದವರಿಗೆ, ಶೂದರಿಗೆ, ಶಾಸ್ತ್ರವಿಹಿತ ಆಚಾರಗಳನ್ನು ಬಿಟ್ಟವರಿಗೆ ದಾನ ಕೊಡುವುದ 
ರಿಂದ ಕುಲಗಳು ನಾಶವಾಗುತ್ತವೆ. | 


ವಾಸಕ್ಕೆ ಅನರ್ಹವಾದ ಸ್ಥಳಗಳು: ಅಧಾರ್ಮಿಕರೇ ಹೆಚ್ಚಾಗಿರುವ, ವ್ಯಾಧೀಗಸ್ತರೇ 
ಹೆಚ್ಚಾಗಿರುವ ಗ್ರಾಮಗಳಲ್ಲಿ ಪಾಖಂಡಜನಗಳಿಂದ ತುಂಬಿರುವ ಶೂದ್ರ ರಾಜ್ಯದಲ್ಲಿ 
ವಾಸಮಾಡಬಾರದು. ಹಿಮಾಲಯ ವಂದ್ಯಾಪರ್ವಗಳ ಮಧ್ಯದಲ್ಲಿ ಪೂರ್ವ-ಪಶ್ಚಿಮ 
ಸಮುದ್ರಗಳ ಮಧ್ಯದಲ್ಲಿ ದ್ರಜನುವಾಸಿಸಬೇಕು. ಬೇರೆ ಸ್ಥಳಗಳಲ್ಲಿ ವಾಸಿಸಬಾರದು. 
ಕೃಷ್ಣಮೃಗವು ಸ್ವಭಾವತಃ ಸಂಚರಿಸುವ ಪ್ರದೇಶಗಳಲ್ಲಿ ಮತ್ತು ಪ್ರಸಿದ್ಧವಾದ 
ಪುಣ್ಯನದಿಗಳು ಹರಿಯುವ ಪ್ರದೇಶಗಳಲ್ಲಿ ವಾಸಿಸಬೇಕು. ನದೀತೀರದಿ೦ದ ಸುವಮಾರು 
ಎರಡು ಕಿಲೋಮೀಟರ್‌ನಷ್ಟು ದೂರದವರೆಗೆ ವಾಸಿಸಬಹುದು. ಅದಕಿಂತ 
ದೂರಪ್ರದೇಶದಲ್ಲಿ ಮತ್ತು ಅಂತ್ಯಜರ ಗ್ರಾಮದಹತ್ತಿರ ವಾಸಮಾಡಬಾರದು. ಪತಿತರ, 


ಹಿ೦ಂಸಕರ VARAD, ಮೂರರ, ದುರಹಂಕಾರಿಗಳ ಜೊತೆ ವಾಸಿಸಬಾರದು. 


ಸಾಂಕರ್ಯ ಕಾರಣಗಳು: ಒಂದೇ ಹಾನಿಗೆ. ಒಂದೇ ಆಸನ, ಒಂದೇ ಪಂಕ್ತಿ, ಒಂದೇ 
ಪಾತ್ರೆಯಲ್ಲಿ ಪಕ್ಟಾನ್ನಮಿಶ್ರಣ, ಯಾಗಮಾಡಿಸುವುದು, ಅಧ್ಯಾಪನ, ಸ್ತೀ ಸಹಭೋಜನ, 
ಸಹಾಧ್ಯಯನ, ಜೊತೆಗೆಯಾಗವನ್ನು ಮಾಡಿಸುವುದು ಇವುಗಳಿಂದ ಸಾಂಕರ್ಯವು 
(ಕಲಬೆರಕೆಯು) ಉಂಟಾಗುತ್ತದೆ. ದುಷ್ಟರ ಹತ್ತಿರ ವಾಸಮಾಡುವುದರಿಂದಲೂ 
ಸಾಂಕರ್ಯವು ಸಂಭವಿಸುತ್ತದೆ. ಮಹಾ ಪ್ರಯತ್ನದಿಂದ ಇವುಗಳನ್ನು ಬಿಡಬೇಕು. 


ಪಂಕ್ತಿದೋಷ ಪರಿಹಾರ: ಒಂದೇ ಪಂಕ್ತಿಯಲ್ಲಿ ಕುಳಿತವರು ಪರಸ್ಪರ ಮುಟ್ಟಿ 
ಕೊಳ್ಳದಿದ್ದರೆ, ಭಸ್ಮದಿಂದ ಮಧ್ಯೆಗೆರೆಯನ್ನು ಎಳೆದರೆ ಸಾಂಕರ್ಯವು ಸಂಭವಿಸುವುದಿಲ್ಲ. 
ON, ಭಸ್ಮ ನೀರು, ಬಾಗಿಲು, ಸ್ತಂಭ, ದಾರಿ ಈ ಆರರಿಂದ ಪಂಕ್ತಿಯನ್ನು ಭೇದಿಸ 
ಬಹುದು. ಹೀಗೆ ಭೇದಿಸಿದಾಗ ಪಂಕ್ತಿದೋಷವುಂಟಾಗುವುದಿಲ್ಲ. 

ಮತ್ತಷ್ಟು ಮಾಡಬಾರದ ಪಾಪಗಳು: ದುಃಖವನ್ನುಂಟುಮಾಡುವ ವೈರವನ್ನು, 
ಏವಾದವನ್ನು ಚಾಡಿಹೇಳುವುದನ್ನು ಮಾಡಬಾರದು. ಇನ್ನೊಬ್ಬರ ಹೊಲದಲ್ಲಿ ಹಸು 
ಮೇಯುತ್ತಿದ್ದರೆ ಅದನ್ನು ಯಾರಿಗೂ ಹೇಳಬಾರದು. ಅಶೌಚವುಳ್ಳವನ ಜೊತೆವಾಸ 


ಮಾಡಬಾರದು. ಮರ್ಮ ಸ್ಪರ್ಶವಾಗುವಂತೆ ಯಾರಬಗ್ಗೆಯೂ ನಡೆದುಕೊಳ್ಳಬಾರದು. 


ಕೂರ್ಮಮಹಾಪುರಾಣ 221 


ಸೂರ್ಯನೂ ಸುತ್ತಲೂ ಕಾಣಿಸುವ ಮಂಡಲಕಾಮನವಿಲ್ಲು, ಶೈವಾಗ್ನಿ ಇವುಗಳನ್ನು 
ಕುರಿತು ಯಾರಿಗೂ ಹೇಳಬಾರದು. ಚಂದ್ರನ ಸುತ್ತಲೂ ಕಾಣುವಮಂಡಲವನ್ನು 
ಕುರಿತತು ಯಾರಿಗೂ ಹೇಳಬಾರದು. ಬಹಳ ಜನಗಳ ಜೊತೆ ವಿರೋಧವನ್ನು 
ಮಾಡಿಕೊಳ್ಳಬಾರದು. ತನಗೆ ಅನುಕೂಲವಲ್ಲದೆ ಸಂಗತಿಗಳನ್ನು ಘಕಕಗೂ 
ಮಾಡಬಾರದು. ರಜಸ ಸಲೆಯೊಡನೆ ಮಾತನಾಡಬಾರದು. ದೇವತೆಗಳಿಗೆ ಗುರುಗಳಿಗೆ, 
ವಿಪರಿಗೆ ಕೊಡಲಡುತ್ತಿರುವ ದಾನವನ್ನು ತಡೆಯಬಾರದು. ಆತ್ಮಪ್ರಶಂಸೆಯನ್ನು 
ಮಾಡಿಕೊಳ್ಳಬಾರದು. ಪರರನಿಂದೆಯನ್ನು ಮಾಡಬಾರದು. ಪೀವನಿರದೆಯನೂ. 
ದೇವನಿಂದೆಯನ್ನೂ ಪ್ರಯತ್ನಪಟ್ಟು ಬಿಡಬೇಕು. 


ದೇವತೆಗಳನ್ನು ಯಷಿಗಳನ್ನು ಬ್ರಾಹ್ಮಣರನ್ನೂ, ವೇದಗಳನ್ನೂ ನಿಂದಿಸುವ 
ದ್ವಿಜನಿಗೆ ಪ್ರಾಯಶ್ಲಿತ್ರವನ್ನು ಶಾಸ್ತ್ರಗಳು ಹೇಳಿಲ್ಲ. ಗುರುಗಳನ್ನು ದೇವತೆಗಳನ್ನು 
ಪೇದಗಳನ್ನು ಇತಿಹಾಸ ಪುರಾಣಗಳನ್ನೂ ನಿಂದಿಸುವವರು ನೂರುಕೋಟಿ ಕಲಗಳ 
OTS ನರಕದಲ್ಲಿ ಯಾತನೆಯನ್ನು ಅನುಭವಿಸುತ್ತಾನೆ. ಮಾನ್ಯರ ನಿಂದೆಯು 
ನಡೆಯುತ್ತಿದ್ದರೆ ಸುಮ್ಮನೆ ಇರಬೇಕು. ಏನೂ ಉತ್ತರವನ್ನು ಹೇಳಬಾರದು. ಕಿವಿಗಳನ್ನು 
ಮುಚ್ಚಿಕೊಂಡು ಹೊರಟುಹೋಗಬೇಕು. ನಿಂದಕರನ್ನು ನೋಡಬಾರದು. ಇವರನ್ನು 
ಬಿಟುಬಿಡಬೇಕು. ಪರರ ರಹಸ್ಯವನ್ನು ಕಾಪಾಡಬೇಕು. ಸಜ್ಜನರ ಜೊತೆ ವಿವಾದವನ್ನು 
ಮಾಡಬಾರದು. ಪಾಪಿಯನ್ನು ಪಾಪಿಯಲ್ಲ ಎಂದು ಹೇಳಬಾರದು. ಹಾಗೆ ಹೇಳಿದರೆ 
ಪಾಪಿಯ ದೋಷಗಳು ಹೇಳಿದವನಿಗೆ ಬರುತ್ತವೆ. ಪಾಪಿಯಲ್ಲದವನನ್ನು ಪಾಪಿ 
ಎಂದರೆ ಮಿಥ್ಯಾಪವಾದವನ್ನು ಹೊರಿಸಿದ ಪಾಪ ಪಕ್ಕೆ ಭಾಗಿಯಾಗುತಾನೆ. 
ಮಿಥ್ಕಾಪವಾದಕ್ಕೆ ಒಳಗಾದವನ ರೋದನದಿಂದ ಹರಿದ ಕಣ್ಣೇರು ಮಿಥ್ಕಾಪವಾದವನ್ನು 
ಹೊರಿಸಿದ ಜನರ ಮಕ್ಕಳನ್ನೂ, ಸಂಪತ್ತನ್ನೂ ನಾಶಮಾಡುತ್ತದೆ. 


ಬ್ರಹ್ಮಹತ್ಯೆ, ಸುರಾಪಾನ, ಕಳ್ಳನತ, ಗುರುಪತ್ನೀ ಸಮಾಗಮ ಈ ಪಾಪಗಳಿಗೆ 
ಪ್ರಾಯಶ್ಚಿತ್ತವನ್ನು ಸಜ್ಜನರು ಕಂಡುಕೊಂಡಿದ್ದಾರೆ. ಸುಳ್ಳುಹೇಳುವ ಪಾಪಕ್ಕೆ ಅವರು 
ಪ್ರಾಯಶ್ಲಿತ್ತವನ್ನುಕಂಡಿಲ್ಲ. ಉದಯಿಸುತ್ತಿರುವ ಮತ್ತು ಅಸ್ತಂಗತವಾಗುತ್ತಿರುವ ಮತ್ತು 
ನೀರಿನಲ್ಲಿ ಮೂಡಿರುವ ಇವರ ಪ್ರತಿಬಿಂಬಗಳನ್ನು, ಗಹಣಕ್ಕೂಳಗಾಗಿರುವ, ಮಧ್ಯದಲ್ಲಿರುವ 
ಸೂರ್ಯಚಂದರನ್ನು ನೋಡಬಾರದು. ವಸ ಸದ ಮರೆಯಲ್ಲಿ ಸೂರ್ಯ ಚಂದ್ರರನ್ನು 
ನೋಡಬಾರದು. ಕನ್ನ ಡಿಯಲ್ಲಿ ಮೂಡಿರುವ ಸೂರ್ಯ- ಚಂದರ ಪ್ರತಿಬಿಂಬವನ್ನು 
ನೋಡಬಾರದು. ನಗ್ನ ಠಾಗಿರುವ ಸೀ ಅಥವಾ ಪುರುಷರನ್ನು ನೋಡಬಾರದು. a 
ಮೂತ್ರಗಳನ್ನು ನೋಡಬಾರದು. "ಮೈಥುನದಲ್ಲಿ ತೊಡಗಿದವರನ್ನು ನೋಡಬಾರದು. 
ಅಶುಚಿಯಾಗಿದ್ದಾಗ ಸೂರ್ಯ- ಚಂದ ಮೊದಲಾದ ಗ್ರಹಗಳನ್ನು ನೋಡಬಾರದು. 
ಪತಿತರನ್ನೂ ಅಂಗವಿಕಲರನ್ನೂ, ಚಂಡಾಲರನ್ನು, ಉಚ್ಛಿಷ್ಟಜನರನ್ನೂ ನೋಡಬಾರದು. 
ಅವರ ಜೊತೆ ಮಾತನಾಡಬಾರದು, ಗರ್ವವುಳ್ಳವನಿಗೆ ಉಚ್ಚಿಷ್ಟ ಎಂದು ಹೆಸರು. ಶವವನ್ನು 
ಮುಟ್ಟಿದವರನ್ನು ಮುಟ್ಟಬಾರದು. ಕೋಪಗೊಂದ ಗುರುವಿನ ಮುಖವನ್ನು ನೋಡಬಾರದು. 
ಎಣ್ಣೆ, ನೀರುಗಳಲ್ಲಿ ಮೂಡಿದ ಪ್ರತಿಬಿಂಬಗಳನ್ನು ನೋಡಬಾರದು. ಊಟವನ್ನು 
ಮಾಡುತ್ತಿರುವಾಗ ಪತ್ನಿಯನ್ನು ನೋಡಬಾರದು. ಅಂಗವನ್ನು ಕಟ್ಟಿಕೊಂಡಿರದ ಪತ್ನಿಯನ್ನು 
ನೋಡಬಾರದು. ಹೆಂಡತಿಯ ಜೊತೆ ಊಟವನ್ನು ಮಾಡಬಾರದು. ಅಶುಚಿಯಾಗಿರವ 


222 ಕೂರ್ಮಮಹಾಪುರಾಣ 


ಹೆಂಡತಿಯನ್ನು ನೋಡಬಾರದು. ಸೀನುತ್ತಿರುವ ಆಕಳಿಸುತ್ತಿರುವ ಹೆಂಡತಿಯನ್ನು 
ನೋಡಬಾರದು. ಸ್ವಚ್ಛಂದವಾದ ಭಂಗಿಯಲ್ಲಿ ಕುಳಿತಿರುವ ಹಂಡತಿಯನ್ನು 
ನೋಡಬಾರದು, ಉನ್ಮತ್ತರನ್ನೂ, ನೋಡಬಾರದು. ನೀರಿನಲ್ಲಿ ಮೂಡಿರುವ ತನ್ನ 
ಪ್ರತಿಬಿಂಬವನ್ನು ನೋಡಬಾರದು. ಬಿರುಕು ಬಿಟ್ಟಿರುವ ದಡವನ್ನು ದಾಟಬಾರದು. 
ಮೂತ್ರವನ್ನು ದಾಟಬಾರದು, ಅದರ ಮೇಲೆ ನಿಲ್ಲಬಾರದು, ಕೂರಬಾರದು, ಶೂದುನಿಗೆ 
ವಿವೇಕವನ್ನು 'ಹೇಳಬಾರದು. ಕೃಶರ, ಪಾಯಸ, ಮೊಸರು, ಉಚ್ಚಿಷ್ಟ, ತುಪ್ಪ, ಜೇನುತುಪ್ಪ, 
ಕೃಷ್ಣಾಜಿನ, ಹವಿಸ್ಸು ಇವುಗಳನ್ನು ಶೂದನಿಗೆ ಕೊಡಬಾರದು. ಇವನಿಗೆ ವ್ರತೋಪದೇಶವನ್ನು 
ಧರ್ಮೋಪದೇಶವನ್ನೂ ಮಾಡಬಾರದು. 


ಕ್ರೋಧ, ರಾಗ, ದ್ವೇಷಗಳನ್ನು ಬಿಡಬೇಕು. ಲೋಭದಂಭಗಳನ್ನು ಬಿಡಬೇಕು, 
ಯಾತ್ರಾನಿಂದನೆಯನ್ನು, ಜ್ಞಾನನಿಂದನೆಯನ್ನೂ ಮಾಡಬಾರದು. ಸನ 
ಮೋಹಗಳನ್ನು ಬಿಡಬೇಕು. ಯಾರಿಗೂ ತೊಂದರೆಯನ್ನು ಮಾಡಬಾರದು. ಮಗನನ್ನು 
ಮತ್ತು ಶಿಷ್ಠನನ್ನು ಶಿಕ್ಷಸಬಹುದು. ಹೀನಮತಿಯರಿಗೆ "ಮತ್ತು ತೀಕ್ಷ ಮತಿಯವರಿಗೆ 
ಉಪದೇಶವನ್ನು ಮಾಡಬಾರದು. ತನಗೇ ಅವಮಾನ ಮಾಡಿಕೊಳ್ಳಬಾರದು. ದೈನ್ಯವನ್ನು 
ಪ್ರಯತ್ನಪಟ್ಟುಬಿಡಬೇಕು. VAI, ಸತ್ವರಿಸಬಾರದು. 


ಉಗುರಿನಿಂದ ಭೂಮಿಯಮೇಲೆ ರೇಖೆಯನ್ನೂ ಮೂಡಿಸಬಾರದು. ಹಸುವನ್ನು 
ಮಲಗಿಸಬಾರದು. ಒಂದುನದಿಯಲ್ಲಿ ಇನ್ನೊಂದು ನದಿಯನ್ನು ಒಂದು ಪರ್ವತದಲ್ಲಿ 
ಇನ್ನೊಂದು ಪರ್ವತವನ್ನು ಪ್ರಶಂಸಿಸಬಾರದು. ಹೀಗೆ ಮಾಡುವವನ ಜೊತೆ ಇರಬಾರದು. 
ಸಹ ಯಾತ್ರಿಕನನ್ನು ಬಿಡಬಾರದು. ನೀರಿನಲ್ಲಿ ನಗ್ನವಾಗಿ ಪ್ರವೇಶಿಸಬಾರದು. ಅಗ್ನಿಯನ್ನು 
ಕಾಲಿನಿಂದ ಮುಟ್ಟಬಾರದು. ತಲೆಗೆ DR ಉಳಿದ ಎಣ್ಣೆಯನ್ನು ಅಂಗಗಳಿಗೆ ಹಚ್ಚಬಾರದು. 
ಶಸ್ತ್ರ ಗಳೊಂದಿಗೆ. ಸರ್ಪಗಳೊಂದಿಗೆ ರ್‌ ತನ್ನ ಇಂದ್ರಿಯಗಳನ್ನು 
ಮುಟ್ಟಬಾರದು. ಗುಹ್ಯಾಂಗಗಳನ್ನೂ, ರೋಮವನ್ನೂ ಮುಟ್ಟಬಾರದು. ಅಶಿಷ್ಠನಜೊತೆ 
ಹೋಗಬಾರದು. ಅಗ್ನಿಯಲ್ಲಿ ಕೈಗಳ, ಕಾಲುಗಳ ಚಾಂಚಲ್ಕವನ್ನು ಮಾಡಬಾರದು. 33, 
ಉದರ ಮತ್ತು ತ್ರವಣೇಂದಿಯಗಳ ಚಾಪಲ್ಯವನ್ನು ನಿಗಹಿಸಬೇಕು. ಅಂಗಗಳಿಂದ, 
ಉಗುರುಗಳಿಂದ ಶಬ್ದವನ್ನು ಹೊರಡಿಸಬಾರದು. ಬೊಗಸೆಯಿಂದ ಕುಡಿಯಬಾರದು, ಕೈ- 
ಕಾಲುಗಳಿಂದ ನೀರನ್ನು ಹೊಡೆಯಬಾರದು ಇಟ್ಟಿಗೆಗಳಿಂದ ಫಲಗಳನ್ನು ಜಜ್ಜಬಾರದು. 
ಫಲಸಹಿತವಾದ ಕೊಂಬೆ ಮೊದಲಾದವುಗಳನ್ನು ಜಜ್ಜಬಾರದು. ಮ್ಲೇಚ್ಛಭಾಕ್ಕಯನ್ನು 
ಕಲಿಯಬಾರದು. ಕಾಲಿನಿಂದ ಆಸನವನ್ನು ಎಳೆಯಬಾರದು. ನಿಷ್ಠಲವಾದ ಒಡೆಯುವ 
ಕ್ರಿಯೆ, ಆಸ್ಫೋಟಿಸುವಕ್ರಿಯ, ಸೀಳುವಿಕೆ, ಸೇರುವಿಕೆ, ವಿಮರ್ದನ ಇವುಗಳನ್ನು ಸುಮ್ಮನೆ 
ಮಾಡಬಾರದು. ತೊಡೆಯ ಮೇಲಿಟುಕೊಂಡು ಪದಾರ್ಥಗಳನ್ನು ತಿನ್ನಬಾರದು. ವ್ಯರ್ಥ 
ಚೇಷ್ಟಗಳನ್ನು ಮಾಡಬಾರದು. ವರ್ಥವಾಗಿ ನರ್ತನವನ್ನು ಪ sil 
ವಾದ್ಯಗಳನ್ನು ಬಾರಿಸಬಾರದು. 28 ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳಬಾರದು. 
ಲೌಕಿಕಸ್ತೋತ್ರಗಳಿಂದ ಮತ್ತು ಔಷಧಿಗಳಿಂದ ದೇವತೆಗಳನ್ನು ಒಲಿಸಬಾರದು. 
ಅಕ್ಷಕ್ರೀಡೆಯನ್ನು ಆಡಬಾರದು. ನೀರಿನಲ್ಲಿ ಮಲ-ಮೂತ್ರಗಳನ್ನು ವಿಸಜಿಸಬಾರದು. 


ಉಚ್ಛಿಷ್ಟನಾಗಿ (ಊಟವಾದಮೇಲೆ ಶುದ್ಧಿಯನ್ನು ಮಾಡಿಕೊಳ್ಳದೆ) ಮಲಗಬಾರದು, 
ನಗ್ನನಾಗಿ ಸ್ನಾನವನ್ನು ಮಾಡಬಾರದು. ಪ್ರೆಯಾಣಮಾಡುತ್ತಾ “ಓದಬಾರದು. ತನ್ನ 


ಕೂರ್ಮಮಹಾಪುರಾಣ 223 


ತಲೆಯನ್ನು ಮುಟ್ಟಿಕೊಳ್ಳಬಾರದು. ಹಲ್ಲಿನಿಂದ ಉಗುರುಗಳನ್ನು ಕೂದಲನ್ನು ಛೇದಿಸಬಾರದು. 
ಮಲಗಿದವನನ್ನು ಎಬ್ಬಿಸಬಾರದು. ಎಳೆಯ ಬಿಸಿಲನ್ನು ip ಶವದಹನ 
ವಾಗುತ್ತಿರುವಾಗ "3 ಹೊಗೆಯ ಸರ್ಶವಾಗದಂತೆ *ರಬೇಕು. ಖಾಲಿ ಕಟಡದಲ್ಲಿ 
ಒಬ್ಬನೇ ಮಲಗಬಾರದು. ತನ್ನ ಪಾದುಕೆಗಳನ್ನು ತಾನೇ ಒಯ್ಯಬಾರದು. ಕಾರಣವಿಲ್ಲದೆ 
ಉಗುಳಬಾರದು, ಠಃಜುತ್ತಾ ನದಿಯನ್ನು ದಾಟಬಾರದು, ಕಾಲಿನಿಂದ ಉಜ್ಜಿ ಕಾಲನ್ನು 
ತೊಳೆಯಬಾರದು, VAN ಕಾಲನ್ನು ನೀಡಿ * ಕಾಯಿಸಬಾರದು. ಕಂಚಿನ ಪಾತೆಯಲ್ಲಿ ಕಾಲನ್ನು 
ತೊಳೆಯಬಾರದು, ಬ್ರಾಹ್ಮಣ. ಗೋವು. ವಾಯು, ಅಗ್ನಿ, ಗುರು, ಸೂರ್ಯ, ಚಂದ 
ಇವರಕಡೆ ಕಾಲನ್ನು ಚಾಚಬಾರದು. ಅಶುದ್ದನಾಗಿ ಶಯನ, ಪ್ರಯಾಣ, ವೇದಾಧ್ಯಯನ, 
ಸ್ನಾನ, ಬೋಜನ, "Soros ಇವುಗಳನ್ನು "ಮಾಡಲೇಬಾರದು. 


ನಿದ್ರೆ, ಅಧ್ಯಯ , ಪ್ರಯಾಣ, ಮೂತ್ರವಿಸರ್ಜನೆ, ಊಟ, ಓಡಾಟ ಇವುಗಳನ್ನು 
ಎರಡು ps ಮತ್ತು ಮಧ್ಯಾಹ್ನ; ದಲ್ಲಿ ಮಾಡಬಾರದು. ತಿರುಗಾಡಿ 
ಬಂದವನು, ಉಚ್ಛಿಷ್ಟನಾದವನು ಸೋವುಗಳನ್ನು ಬ್ರಾಹ್ಮಣರನ್ನು, ಅಗ್ನಿಯನ್ನು 
ಮುಟ್ಟಬಾರದು. ಅನ್ನ ವನ್ನು ದೇವಪ್ರತಿಮೆಯನ್ನು ಕಾಲಿನಿಂದ ಸುಟ್ರದಾರದು. 
ಅಶುದ್ಧನಾಗಿದ್ದಾಗ ಅಗಿಯಲ್ಲಿ ಅನುಷ್ಠಾನವನ್ನು ಮಾಡಬಾರದು: ARG ಕುರಿತು 
ಮಾತನಾಡಬಾರದು. ನೀರಿನಲ್ಲಿ ಪ್ರವೇಶಿಸಬಾರದು. ಒಬ್ಬನೇ ಅಗ್ನಿಯನ್ನು ಧರಿಸಬಾರದು 
(ಹಿಡಿದು ತರಬಾರದು?) ನೀರನ್ನು ಎಡಗೈಯಿಂದ $ದುಕೊಂಡು ಏಿಡಿಯಬಾರದು. 
ಬಾಯಿಯನ್ನೇ ನೀರಿಗೆ ಹಚ್ಚಿ ಕುಡಿಯಬಾರದು ಆಚಮನ ಮಾಡದೇ ನೀರನ್ನು 
kira ನೀರಿನಲ್ಲಿ ರೇತಸ್ನನ್ನು ವಿಸರ್ಜಿಸಬಾರದು. ಅಮೇಧ್ಯದ ಲೇಪವನ್ನು 
ಹೊಂದಿದ ವಸುಗಳನ್ನು ಸಂಪುವಸುಗಳನ್ನು ವಿಷಗಳನ್ನು ದಾಟಬಾರದು. ಹರಿಯುತಿರುವ 
ವಸುಗಳನ್ನು ಪೌಟಬಾರದು. ನೀರಿನಲ್ಲಿ ಮೈಥುನವನ್ನು ಮಾಡಬಾರದು. ದಾರಿಯ 
ಪಕ್ಕದಲ್ಲಿ ಬೆಳೆದಿರುವ ಮರಗಳನ್ನು ಕಡಿಯಬಾರದು, ನೀರಿನಲ್ಲಿ ಉಗುಳಬಾರದು, 
0 ಕಪಾಲ, ಕೇಶ, ಮುಳ್ಳು “ ಉರಿಯುತಿರುವ ಕೆಂಡ ಮತ್ತು ಒಣಗಿದ ಸಗಣಿ 
ಇವುಗಳ ಮೇಲೆ ನಿಲ್ಲಬಾರದು. "“ಅಗ್ಗಿಯನ್ನು “ದಾಟಬಾರದು, ಕಳಗೆ ಇಡಬಾರದು, 
ಪಾದದ ಬಳ ಇಡಬಾರದು, ಬಾಯಿಂದ NAT HIT TO, ಬಾವಿಂರುಲ್ಲಿ 
ಇಳಿಯಬಾರದು, ಅಶುಚಿಯಾಗಿದ್ದಾಗ ಬಾವಿಯನ್ನು ನೋಡಬಾರದು, ಅಗ್ನಿಯಲ್ಲಿ 
ಅಗ್ನಿಯನ್ನು ಎಸೆಯಬಾರದು, ನೀರನ್ನು ಸುರಿದು ಬೆಂಕಿಯನ್ನು ಆರಿಸಬಾರದು. "ಮಿತ್ರನ 
ಮರಣ ವಾರ್ತೆಯನ್ನು ತಾನೇ ಇತರರಿಗೆ ತಿಳಿಸಬಾರದು. 


ಬ್ರಾಹ್ಮಣನು ಯಾವ ಪದಾರ್ಥವನ್ನು ಮಾಡಬಾರದು? ಬಾಯಿಯ ಗಾಳಿಯಿಂದ 
ಬೆಂಕಿಯನ್ನು ಜೃಲಿಸುವಂತೆ ಮಾಡಬಾರದು. ಕೊಟ್ಟಮಾತನ್ನು ತಪ್ಪಬಾರದು. 
end ಪಕ್ಷಿಗಳನ್ನು ಪಶುಗಳನ್ನು ಪರಸ್ಪರ ಕಲಹಕ್ಕೆ ader ಹಚ್ಚಬಾರದು. 
ಜಲಪಾನ, ಗಮನ ROOD ಪರರಿಗೆ ಬಾಡೆಯನ್ನು ಮಾಡಬಾರದು. 
ಬಡಗಿಗಳಿಂದ ಕೆಲಸವನ್ನು ಮಾಡಿಸಿಕೊಂಡು ಅವರಿಗೆ ಸಂಭಾವನೆಯನ್ನು ಕೊಡದೆ 
ಬಿಟುಬಿಡಬಾರದು. ಬೇಡುವವರು ಬರುತ್ತಾರೆಂಬ ಕಾರಣದಿಂದ ಬೆಳಗ್ಗೆ ಸಾಯಂಕಾಲ 
ಮನೆಯ ಬಾಗಿಲನ್ನು ಮುಚ್ಚಬಾರದು. ಎದ್ದುಕಾಣುವಂತೆ ಗಂಧ, ಮಾಲೆಯಗಳನ್ನು 
pA ಹೆಂಡತಿಯ ಜೊತೆಗೊಟವನ್ನು ಮಾಡಬಾರದು, ಜಗಳಮಾಡುತ್ತಾ 


224 ಕೂರ್ಮಮಹಾಪುರಾಣ 


ವಾದವನ್ನು ಮಾಡಬಾರದು. ದ್ಹಾರವಲ್ಲದ ಸ್ಥಳದಿಂದ ಪವೇಶಿಸಬಾರದು. ಬ್ರಾಹ್ಮಣನು 
ತಿನ್ನುವಾಗ, ಜಪ ಪವನ್ನು ಮಾಡುವಾಗ. ನಗುವಾಗ ನಿಂತುಕೊಳ್ಳಬಾರದು. "ತನ 
ಅಗ್ನಿಯನ್ನು ಕೈಯಿಂದ ಮುಟ್ಟಬಾರದು. ನೀರಿನಲ್ಲಿ ಬಹಳ ಹೊತು ಇರಬಾರದು. 


ಅಗ್ನಿಯನ್ನು ಪಾರg್ರಭಾಗದಿಂದ ಪ್ರಜ್ವಲಿಸಬಾರದು. ಮೂರದಿಂದ ಮತ್ತು 
ಕೈಯಿಂದಲೂ ಪ್ರಜಲಿಸಬಾರದು. ಅಗಿ ಯು ಬಾಯಿಂದ ಹುಟ್ಟಿರುವುದರಿಂದ 
ಬಾಯಿಂದಲೇ ಅದನ್ನು ಉರಿಸಬೇಕು. ಪರಸ್ತೀಯನ್ನು ಮಾತನಾಡಿಸಬಾರದು. ಯಾಗ 
ಮಾಡಲು ಅನರ್ಹರಿಗೆ ಯಾಗವನ್ನು ಮಾಡಿಸಬಾರದು. ಒಬ್ಬನೇ ಸಭೆಗೆ 
ಹೋಗಬಾರದು. ವಪ್ರರ ಸಮೂಹದಲ್ಲಿ ಸೇರಬಾರದು. ದೇವಾಲಯಕ್ಕೆ 
ಅಪುದಕ್ಷಿಣೆಯಿಂದ ಹೋಗಬಾರದು, ವಸ್ತದಿಂದ ಬೀಸಬಾರದು, ದೇವಾಲಯದಲ್ಲಿ 
ನಿದಿಸಬಾರದು, ಒಬ್ಬನೇ ದಾರಿಯಲ್ಲಿ ಹೋಗುತ್ತಿರಬಾರದು, ಅಧಾರ್ಮಿಕ ಜನರೊಡನೆ 
ಸಂಚರಿಸಬಾರದು, 'ವ್ಯಾಧಿಗ್ರಸ ಸರಜೊತೆ, ಶೂದರಜೊತೆ, ಪತಿತರಜೊತೆ ಮಾರ್ಗದಲ್ಲಿ 
ಸಂಚರಿಸಬಾರದ್ದು, ಚಪಲಿ' ಧರಿಸದೆ ಸಂಚರಿಸಬಾರದು, ನೀರು ಮೊದಲಾದ 
ಸೌಕರ್ಯಗಳಿಲ್ಲದೆ ಸಂಚರಿಸಬಾರದು, ರಾತ್ರಿಯಲ್ಲಿ ಶತ್ರುವಿನಜೊತೆ ಸಂಚರಿಸಬಾರದು. 
OA, ಗೋವು, ಬ್ರಾಹ್ಮಣರು ಮೊದಲಾದವರ ಮಧ್ಯ ದಲ್ಲಿ ಹೋಗಬಾರದು. 
ವಸತಿಯನ್ನು ಮಾಡಿಕೊಂಡಿರುವ ವನಿತೆಯನ್ನು ಅತಿಕಮಿಸಬಾರದು. ಯೋಗಿಗಳನ್ನು 
ಸಿದ್ದರನ್ನು, 'ಗುಣವಂತರನ್ನು ಯತಿಗಳನ್ನು ನಂದಿಸವಾರದ. ದೇವಮಂದಿರದಲ್ಲಿ, 
ದೇದತೆಗಳ ಸನ್ನಿಧಿಯಲ್ಲಿ ಗೋ-ಬ್ರಾಹ್ನಣರ EN ಸವಚ್ಛಂದವಾಗಿ ದಾಟಬಾರದು. 
ಪತಿತರು, ರೋಗಿಗಳು” ತನ್ನನೆರಳನ್ನು” ದಾಟಲುಬಿಡಬಾರದು” ಅಂಗಾರ, ಭಸ್ಮ ಕೇಶ 
ಮೊದಲಾದವುಗಳ ಮೇಲೆ “ನಿಲ್ಲಬಾರದು. ಪರಕೆ (ಕಸಬರಿಕೆ)ಯ ಧೂಳನ್ನು. ಮೈಗೆ 
ಮುಟ್ಟಿಸಿಕೊಳ್ಳಬಾರದು. RASA ಸದ ನೀರನ್ನು ಉಪಯೋಗಿಸಬಾರದು. ಮಣಿ 
ನೀರನ್ನು ಉಪಯೋಗಿಸ ಜಾರದ ತಿನ್ನಬಾರದೆಂದು ನಿಷಿದವಾದ ಪದಾರ್ಥಗಳನ್ನು 
ತಿನ್ನಬಾರದು. ಕುಡಿಯಬಾರದೆಂದು ನಿಷಿದ್ಧವಾದ ದ್ರವವನ್ನು ಕುಡಿಯಬಾರದು. 


ಕರ್ತವ್ಯ ಅಕರ್ತವ್ಯಗಳ ವಿವೇಚನೆ ಎಂಬ ೬೯ನೇ ಅಧ್ಯಾಯ ಮುಗಿಯಿತು 


ವಾ 


ಕೂರ್ಮಮಹಾಪುರಾಣ 225 


ವಿಪನು ತಿನ್ನ ಬಾರದ ಆಹಾರ ಅಧ್ಯಾ ಯ-೭೦ 


ವ್ಯಾಸ ಉವಾಚ: ವಿಪ್ರನು ಮೋಹದಿಂದ ಅಥವಾ ಬೇರೆಯಾವುದೇ 
ಕಾರಣದಿಂದ ಶೂದ್ರನ ಅನ್ನವನ್ನು ತಿನ್ನಬಾರದು. ಆಪತ್ಕಾಲವಿಲ್ಲದಿರುವಾಗ 
ಶೂದ್ರಾನ್ನವನ್ನು ತಿಂದವನು ತೂದ್ರಜನ್ನವನ್ನು ಹೊಂದುತಾನೆ. 


೦ಶರಾವ ದ್ವಿಜನು ಆರುತಿಂಗಳು ಶೂದ್ರನ ನಿಂದಿತನಾದ ಅನ ವನ್ನು 
ತಿಮ್ನತ್ತಾನೋ ಅವನು ಬದುಕಿರುವಾಗಲೇ ಶೂದನಾಗುತ್ತಾನೆ. ಮರಣಾನಂತರ 
ಶೂದನಾಗಿ ಹುಟುತ್ತಾನೆ. 1710-8300. ವೈಶ್ಯ-ಶೂದ ಇವರಲ್ಲಿ ಯಾರ ಅನ್ನವು 
ಮರಣಕಾಲದಲ್ಲಿ ನ ಫೊಟ್ಟಿಯಲ್ಲಿರುವುದೋ k ೨ ವರ್ಣದವನಾಗಿ ಮರಣಾನಂತರ 
ಹುಟುತ್ತಾನೆ. ನಟ, ನರ್ತಕ, ಬಡಗಿ. ಚರ್ಮಕಾರ, ಗಣಕ, ವೇಶೈ ಇವರ ಅನ್ನವನ್ನು 
ಬಡಜೇಕು. ಕುಂಬಾರ, ಅಗಸ, ಕಳ್ಳ ಧ್ಹಜಕಾರ, ಗಾಯಕ, ಜೋಹಕಾರ ಮತು 
ಸೂತಕವುಳ್ಳವನು ಇವರ ಅನ್ನವನ್ನು ತನ್ನ ಬಾರದು. ಕುಂಬಾರ, ಚೆತಕಾರ, ಬಡ್ಡಿಯನ್ನು 
ತೆಗೆದುಕೊಳ್ಳುವ. ಪತಿತ, ಅಕ್ಕಸಾಲಿಗ. ಇಟ. ವ್ಯಾಧ, ಬಂಧನಕ್ಕೊಳೆಗಾದವ. 
ಇವರ ಅನ್ನವನ್ನು ತಿನ್ನಬಾರದು. ವೈದ್ಗ , ವ್ಯಭಿಚಾರಿಣಿ. ದಂಡವಿಧಿಸುವ ನ್ಯಾಯಾಧೀಶ, 
ಕಳ್ಳ, ನಾಸಿಕ. ಡೇವತಾನಿಂದಕ ಬದರಿ ಅನ್ನವನ್ನು ತಿನ್ನಬಾರದು. 


ಸೋಮಲತೆಯನ್ನು. ರಸವನ್ನೂ ಮಾರುವವನ ಅನ್ನವನ್ನು ತಿನ್ನಬಾರದು. 
ಸ್ಪಪಾಕನ (ನಾಯಿಯನ್ನು ಜೀಯಿಸುವವನ) ಅನ್ನವನ್ನು ತಿನ್ನಲೇಬಾರದು. “ಹೆಂಡತಿಗೆ 
ಅಧೀನವಾಗಿರುವವನ ಅನ್ನವನ್ನು ಮತ್ತು ಯಾರ ಮನೆಯಲಿ ಉಪಪತಿ ಇರುತ್ತಾನೆ 
ಹ ಅನ್ನವನ್ನು ತಿನ್ನಬಾರದು. ಉಚ್ಛೆಷ್ಠನಾದವನ (ಗರ್ವಿತನಾದವನು) ಪೋಭಿಯ. 

TAS, “ ಣ್ಣುವವನ, ಪಂಕಿಗೆ ಅನರ್ಹನಾದವನ ಅನ್ನವನ್ನು ಸಮೂಹದ 
ಗಜ ಜನರಿಂದ ಧನ-ಧಾನ್ಯವನ್ನು ಸಂಗಹಿಸಿ ಅನ್ನದಾನ ಮಾಡುವ ಸಂಘ- 
ಸಂಸ್ಥೆಗಳ) ಅನ್ನವನ್ನು, ಶಸ ದಿಂದ ಜೀವನವನ್ನು maas ಅನ್ನವನ್ನು 
ತಿನ್ನಬಾರದು. ಬಹ್ನದ್ದೇಷಿಯ. 220 ಅಭಿರುಚಿವುಳ್ಳವನ. ಸೊತಕದಲ್ಲಿರುವವನ, 
ದೇವರಿಗೆ ಸಮರ್ಪಣೆ ಮಾಡದವನ ಅನ್ನವನ್ನೂ ತಿನ್ನಬಾರದು. ಶ್ರಾದ್ದ ಭೋಜನವನ್ನು 
ಮಾಡಬಾರದು. ಸಂತತಿಯಿಲ್ಲದ ಸ್ತೀಯರ ಅನ್ನವನ್ನು ಕೃತಘ್ಪನ ಅನ್ನವನ್ನೂ ಶಿಲಿಯ 
ಅನ್ನವನ್ನು ತಿನ್ನಬಾರದು. ಶಸ ಸ್ವವನ್ನು ಮಾರುವವನ ಅನ್ನವನ್ನು ತಿನ್ನಬಾರದು. 


ಜೂಜುಕೋರನ ಅನ್ನ ವನು. ಘಾತುಕನ ಅನ್ನ ವನ್ನು ವೈ ದ್ಯನ ಅನ್ನ ವನು, 
ಜನನೇಂದಿಂರು ರೋಗವುಳ್ಳವನ ಅನ್ನವನ್ನು. 995 ಮ ಶವಿಯಾಗದೆ 
ಮದುವೆಯಾಗಿರುವ ತಮ್ಮನ ಅನ್ನವನ್ನು ತಿನ್ನ ರದ. ಎರಡನೆಸಲ ಮದುವೆಯಾಗಿರುವ 
ಸ್ಪೀಯ ಅಂತಹವಳ ಪತಿಯ ಅನ್ನವನ್ನು ತಿನ್ನಬಾರದು. ಅವಮಾನ, 30790, ರೋಷ, 
ಗರ್ವ ಮೂಲಕವಾದ ಅನ್ನ ವನ್ನು KS käs ಗುರುಗಳ ಅನ್ನ ವನ್ನು ಅದು ಸಂಸ್ಕಾರ 


[0 
ಅನ್ನವನ್ನು ತಿನ್ನಬಾರದು. ನಟ, ಕುಂಬಾರ, ಹೂಲದಲ್ಲಿ ಕೆಲಸಮಾಡುವ ರೈತ 
ಇವರುಗಳಿಂದ ಪಾಯಸ, ಎಣ್ಣೆ-ತುಪ್ಪಗಳಿಂದ ತಯಾರಿಸಲ್ಪಟ್ಟ ಪದಾರ್ಥ ಇವುಗಳನು 


ಸ್ಟೀಕರಿಸಿದ ಶೂದರಿಗೆ ಕೊಡಬೇಕು. ಹಾಲು, ಮೊಸರು, DT, ಹಿಟ್ಟು ಇವುಗಳನ್ನು ತಾನೇ 


ರಾಸ, ಛತ್ರಾಕ, ವಿಡ್ಡರಾಹ, ಶೇಲ, ಪಿಯೂಷ, ನಿಲಯ, ಸುಮ್‌ ಖು. ಎನ್ನ ಗೃಂಜನ, 
ಸಿ೦ಶುಕ, ಕುಕ್ಕುಟ ಇವುಗಳನ್ನು ತಿನ್ನಬಾರದು. ಉದುಂಬರ (ಅತ್ತಿಹಣ್ಣು) ಅಲಾಬುಗಳನ್ನು 
ತಿನ್ನುವದ್ದಿಜನು ಪತಿತನಾಗುತ್ತಾನೆ. ಕೃಶರ, ಸಂಯಾವ, ಪಾಯಸ, ಅಪೂಪಗಳನು 
ವ್ಯರ್ಥನಾಗಿ (ಚಾಪಲ್ಯದಿಂದ) ತಿನ್ನಬಾರದು. ಸಂಸ್ಕರಿಸದ ಮಾಂಸವನ್ನು, ದೇವತೆಗೆ 
ಅರ್ಪಿಸಲು ಮೀಸಲಾಗಿರುವ ಸಿದವಾಗಿರುವ ಅನ್ನವನ್ನು, ದೇವಸ್ವಾಮಿತ್ವಕ್ಕೆ ಒಳಪಟ್ಟು 
ಅನ್ನವನ್ನು, ಹವಿಸ್ಸನ್ನು, ಯವಾಗುವನ್ನು, ಮಾತುಲಿಂಗವನ್ನು, ಸಂಸ್ಕರಿಸಿದ ಮೀನನ್ನು 
ತಿನ್ನಬಾರದು. ನೀಪ, 593, ಫ್ಲಕ್ಷಗಳನ್ನು ಪ್ರಯತ್ನಪಟ್ಟು ಬಿಡಬೇಕು. ಎಣ್ಣೆಯನ್ನು 
ತೆಗೆದನ೦ತರ ಉಳಿಯುವ ಹಿಂಡಿಯನ್ನು ತಿನ್ನಬಾರದು. ರಾತ್ರಿಯಹೊತ್ತು ಎಳ್ಳಿನ 
ಸಂಬಂಧವಿರುವ ಪದಾರ್ಥಗಳನ್ನು, ಮೊಸರನ್ನು ಪ್ರಯತ್ನಪಟ್ಟು ಬಿಡಬೇಕು. ಮಜ್ಜಿಗೆಗೆ 
ಹಾಲನ್ನುಬೆರೆಸಿ ತಿನ್ನಬಾರದು. ಬೀಜಗಳನ್ನು ಪ್ರಧಾನ ಆಹಾರವಾಗಿ ತಿನ್ನಬಾರದು. 
ಕಟ್ಟರೀತಿಯಿಂದ ತಯಾರಿಸಿದ ಕಟ್ಟ ಮನಸ್ಸಿನಿಂದ ತಯಾರಿಸಿದ, ದುಷ್ಟರ 


'ಕ್ರಯಾದುಷಂ ಭಾವದುಷ್ಟಮಸತ್ತಂಗಂ ವಿವರ್ಜಯೇತ್‌ 


ಕೂದಲು ಸೇರಿರುವ, ಕೀಟವು ಸೇರಿರುವ ಅನ್ನವನ್ನು ತಿನ್ನಬಾರದು, ನಾಯಿ 
ಮೂಸಿದ್ದನ್ನು, ಎರಡನೆಸಲ ಬೇಯಿಸಿದ್ದನ್ನು, ಚಂಡಾಲನು ನೋಡಿದನು ರಜಸ್ಸಲೆಯು 


ಉಪಯೋಗಿಸಬಾರದು. ಕುರಿಯ ಹಾಲನ್ನು, ಗರ್ಭಿಣೀ ಹಸುವಿನ ಹಾಲನ್ನು 
ಕುಡಿಯಬಾರದು. ಕೊಕ್ಕರೆ, ಹಂಸ, ಚಾತಕ, ಕಲವಿಂಕ, ಗಿಣಿ, ಕುರರ, SAND, 
ಜಾಲಪಾದ, OA, ಬಾಷ, ಖಂಜರೀಟ, ಗಿಡುಗ, ಹದ್ದು, ಗೂಬೆ, ಚಕವಾಕ, ಭಾಸ, 


~ಖ 


ಖಾರಾವತ, ಕಪೋತ್ಸ ಟಿಟ್ಟಭ, ಗಾಮಕೋಳಿ ಇವುಗಳನ್ನು ತಿನ್ನಬಾರದು. ಸಿಂಹ, ಹುಲಿ, 


ಕೂರ್ಮಮಹಾಪುರಾಣ 227 


ಬೆಕ್ಕು, ನಾಯಿ, ಕೋತಿ, ಕತ್ತೆ ಇವುಗಳನ್ನು ತಿನ್ನಬಾರದು. ವನಚಾರಿಗಳಾದ ಮೃಗಗಳು 
ಮುಟಿದ್ದನ್ನು ಕಿಮಿಗಳಿರುವ ಆಹಾರವನ್ನು ತಿನ್ನಬಾರದು. 


ಜಲಚರ, ಸ್ಥಲಚರ ಪ್ರಾ ಪ್ರಾಣಿಗಳನ್ನು ಯಾವುದನ್ನೂ ತಿನ್ನಬಾರದು ಎಂದು ಶಾಸ್ತ್ರಗಳ 
ನಿರ್ಣಯ. ಔಷಧಿಗಾಗಿ ಮಾಂಸವನ್ನು ಉಪಯೋಗಿಸುವಾಗ ಮತ್ತು ಅಶಕ್ಷನಾದಾದ 
ಶಾಸ್ತ್ರೀಯವಿಧಿಯನ್ನು ಅನುಸರಿಸಬೇಕುಲ್ಲ. ಶ್ರಾದ್ದಭೋಜನಕ್ಕೆ ಅಥವಾ ಡೇವತಾರಾಧನೆಯ 
ನಿಮೆತ್ತ ಭೋಜನಕ್ಕೆ ಆಮಂತಿತನಾದವನು' ಮಾಂಸವನ್ನು ತಿಂದರೆ ಪಶುವಿನಲ್ಲಿ 
ಎಷ್ಟುಶೋಮಗಳಿವೆಯೋ ಅಷುವರ್ಷ ನರಕದಲ್ಲಿ ಬೀಳುತ್ತಾನೆ. "ಬ್ರಾಹ್ನಣರು ಮಧ್ಯವನ್ನು 
ಕುಡಿಯಬಾರದು. ಮುಟ್ಟಬಾರದು. ಅದರ. ಬಗ್ಗೆ ಆಲೋಚಿಸಬಾರದು. ಎಲ್ಲಾ 
ಪ್ರಯತ್ನ ಗಳಿಂದ ಮಧ್ಯವನ್ನು ಬಿಡಬೇಕು. ಮದ್ಯಪಾನ ಮಾಡಿದವನು ಪತಿತ. ಅವನು 
ಬ್ರಾಹ್ಮಣರಿಂದ ವರಾತನಾಡಿಸಲಡಲು ಅನರ್ಹ. ತಿನ್ನ ಬಾರದ್ದನ್ನ್ನು ತಿಂದಂ, 
ಕುಡಿಯಬಾರದ್ದನ್ನು ಕುಡಿದು ದ್ವಿಜನು ಯಾವ ಕರ್ಮಕ್ಕೂ' ಅರ್ಹನಲ್ಲ. "ಆದ್ದರಿಂದ 
ಪ್ರಯತ್ನಪಟ್ಟು viid ಗಳಿಂದ, ಅಫೇಯಗಳಿಂದ ದೂರವಿರಬೇಕು. ಹೀಗೆ ದರವಿರದವನು 
ರೌರವ" ನರಕಕ್ಕೆ ಹೋಗುತಾನೆ. 


ವಿಪನು ತನ್ನಬಾರದ ಆಹಾರ ಎಂಬ ೭೦ನೇ ಅಧ್ಯಾಯ ಮುಗಿಯಿತು 


ಮ saia 
ಬ್ರಾಹ್ಮ ಣರ ನಿತ್ಯ ಕರ್ಮಗಳು ಸಂಧ್ಯಾ ವಂದನೆಯ ಮಹತ್ವ ಅಧ್ಯಾಯ-೭೧ 


ಯುಷಯ ಊಚು: ಮಹಾಮುನಿಗಳೇ! ಸಂಸಾರಬಂಧನದಿಂದ ಬಿಡುಗಡೆಯನ್ನು 
ಪಡೆಯಲು ಉಪಯೋಗಿಯಾಗುವ, NEW HEINA ತಪ್ಪದೇ ಮಾಡಬೇಕಾದ 
ಕಾರ್ಯಗಳನ್ನು ದಯವಿಟ್ಟು ಸಮಗವಾಗಿ ತಿಳಿಸಿರಿ. 


ವ್ಯಾಸ ಉವಾಚ: ಬ್ರಾಹ್ಮಣನು ಪ್ರತಿನಿತ್ಯವೂ ಆಚರಿಸಬೇಕಾದ ಧರ್ಮಗಳನ್ನು 
ತಿಳಿಸುವೆ. ನೀವೆಲ್ಲರೂ ಏಕಾಗ್ರತೆಯಿಂದ ಕೇಳಿರಿ. 


ಬ್ರಾಹೀಮುಹೂರ್ತದಲ್ಲ ಎದ್ದು ಧರ್ಮ ಮತ್ತು ಅರ್ಥವನ್ನು ಚಿಂತಿಸಬೇಕು. 
ಇವುಗಳಿಂದ" ಸಂಭವಿಸುವ ಕಾಯಕ್ಷೇಶವನ್ನೂ ಚಿಂತಿಸಬೇಕು. ಜಗದೊಡೆಯನ ಧ್ಯಾನವನ್ನು 
ಮಾಡಬೇಕು. ವಿಧಿಗೆ ಅನುಗುಣವಾಗಿ ಫೌಚಮೊದಲಾದವುಗಳನ್ನು ಮುಗಿಸಿ, ಇತರ ಅವಶ್ಯ 
ಕೆಲಸಗಳನ್ನುಮಾಡಿ ಉಪ ಕಾಲದಲ್ಲಿ ಶುದವಾದ ನದಿಗಳಲ್ಲಿ ಪಾಠಃಸಾ ನವನ್ನು; ಮಾಡಬೇಕು. 
ಪ್ರಾತಃ ಸ್ಥಾನವು ದೃಷ್ಟಫಲವನ್ನು ಮತ್ತು ಅದೃಷ್ಟಫಲವನ್ನು ಉಂಟುಮಾಡುವುದು ROTD 
ಪ್ರಾಜ್ಞರು "ಹೇಳುತಾರೆ. ಪಾತಃಸ್ಪಾ ನದಿ೦ಿದಲೇ ಯಷಿಗಳಿಗೆ ಯಷಿತ್ತವು ಸಿದವಾಗುತ್ತದೆ. ಈ 
ವಿಷಯದಲ್ಲಿ ಸಂಶಯವಿಲ್ಲ. ಮಲಗಿದವನ ಬಾಯಿಂದ ಲಾಲಾರಸವು ಹರಿಯುತ್ತದೆ. 
ಆದ್ದರಿಂದ ಸ ಸ್ನಾನವನ್ನು ಮಾಡದೆಯಾವ ಅನುಷ್ಠಾನವನ್ನೂ ಮಾಡಬಾರದು. ಶರೀರದ 
ದ್ದಾರಗಳಿಂದ' ಹರಿದಿರುವ, ಸ್ರವಿಸಿರುವ ನೀರು, ದುಃಸ್ಪಪ್ಪ. ಕೆಟ್ಟ ಆಲೋಚನೆ 
ಇವುಗಳಿಂದುಂಟಾದ ಅಮಂಗಳವನ್ನು (ತಾಮಸ, ರಾಜಸ ಉದ್ರೇಕವನ್ನು) ಪ್ರಾತಃಸ್ನಾನವು 
ಪರಿಹರಿಸುತ್ತದೆ. ವ್ಯಕ್ತಿಂಯು ಶುದ್ಧನಾಗುತ್ತಾನೆ. ಆದ್ದರಿಂದ ಪಾತಃ ಸ್ಮಾನವಿಲ್ಲದೆ 
ಯಾಮಕರ್ಮಗಳನ್ನೂ ಮಾಡಬಾರದು. ಹೋಮವನ್ನು, ಜಪ ಪಗಳನ್ನು ಮಾಡಲು 
ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು. 


228 ಕೂರ್ಮಮಹಾಪುರಾಣ 


ಅಶಕ್ತರ RT: ತಲೆಯಮೇಲೆ ಸ್ನಾನಮಾಡಲು ತೊಂದರೆಯಿದ್ದಾಗ 
ಹೆಗಲಿನಿಂದಲೇ ಸ್ಥಾನವನ್ನು los ಒದ್ದೆಬಟ್ಟೆಯಿಂದ ಶರೀರವನ್ನು 
ಒರೆಸಿಕೊಳ್ಳುವುದು ಸ್ಥಾನವೇ ಇದಕ್ಕೆ ಕಾಪಿಲಸ್ನಾನ ಎಂದು ಹೆಸರು. ಇದಲ್ಲದೆ ಬಾಹ್ಯ 
ಆಗ್ನೇಯ, ವಾಯುವ್ಯ, ದಿವ್ಯ, ವಾರುಣ 'ಮತು ಯೌಗಿಕ ಎಂಬ ಆರುವಿಧ 
ಸ್ಥಾನಗಳನ್ನು ಅಶಕರಿಗಾಗಿ ಪ್ರಾಜ್ಞರು ಹೇಳಿದ್ದಾರೆ. 


ಮಂತ್ರವನ್ನು ಹೇಳುತ್ತಾ ದರ್ಭೆಗಳಿಂದ ನೀರನ ಹನಿಗಳನ್ನು ಶರೀರಕ್ಕೆ ಪೋಕ್ಷಿಸುವುದು 
ಬ್ರಾಹ್ಮಸ್ನಾನ, ns ತಲೆಯವರೆಗೆ ಭಸ್ಮದಿಂದ ess ಭಸ್ಮಸ್ನಾನ, 
ಗೋಧೂಳಿಯ ಪೋಕ್ಷಣವು ವಾಯವ್ಯಸ್ನಾನ, ಬಿಸಿಲು ಇದ್ದಾಗ ಬರುವ ಮಳೆಯಲ್ಲಿ 
ಸ್ನಾನವು ÕSI, ಅವಗಾಹನವು (ಮುಳುಗುವುದು) ವಾರುಣಸ್ಸಾನ, ಧ್ಯಾನಸ್ಸಿತಿಯಲ್ಲಿ 
ವಿಶ್ವದ ಕಸ Pi (ಪರಮಾತ್ಮನ) ಚಿಂತನೆ ಯೌಗಿಕಸ್ನಾನ. ಇ ಚಿಂತನೆಯನ್ನು 
ಅತ ತೀರ್ಥ ಷಂ ಬ್ರಾಹ್ಮವಾದಿಗಳು ಪರಿಗಣಿಸಿದ್ದಾರೆ. 35 ಸ್ಥಾನವನ್ನು ಮಾಡುತಾ 
ಬಂದಿದ್ದಾರೆ. 5 ಆತ್ತತೀರ್ಥದಲ್ಲಿ ಸ್ನಾನವು ಮನಸನ್ನು ಶುದ್ಧಗೊಳಿಸುತ್ತದೆ ಆದ್ದರಿಂದ 
ಈ ಸ್ನಾನವನ್ನು ಪ್ರತಿದಿನ ಮಾಡಬೇಕು. ಶಕನಾದವನು ಹತ್ರ )ನವನ್ನೇ ಮಾಡಬೇಕು. 
ಪ್ರಾಯಿತ್ರ ಮಾಡಿಕೊಳ್ಳುವವರೂ ಕೂಡ ವಾರುಣಸ್ನಾನವನ್ನೇ ಅಘಾದ ಹಲ್ಲನ್ನು 
ಶುದ್ಧಿಗೊಳಿಸಿ, ಆಚಮನವನ್ನು ಮಾಡಿ ಪ್ರಾತಃ ಸ್ನಾನವನ್ನು ಮಾಡಬೇಕು. ಹಲ್ಲನ್ನು 
ಶುದ್ದಿಗೊಳಿಸುವುದಕ್ಕಾಗಿ ಮಧ ಬೆರಳಿನಷ್ಟು ದಪವಾಗಿರುವ. ಹನ್ನೆರಡು ನರ 
ಉದ್ದವಾಗಿರುವ. ಸಿಪೆಸಹಿತವಾದ ದಂತಕಾಷ್ಠವನ್ನು' oll ಈ ಕಾಷ್ಟದ 
ತುದಿಯಿಂದ ಹಲ್ಲನ್ನು ಶುದ್ದಿಗೊಳಿಸಬೇಕು. ಅಮೃತಬಳ್ಳಿ, ಮಾಲತೀವೃಕ್ಷ ಅಪಾಮಾರ್ಗ, 
ಬಿಲ್ವ, ಕರವೀರ ಸಾ Ton) ಉತ್ತಮ. ನಿಷಿದ್ಧದಿನಗಳಲ್ಲಿ 'ದಂತಕಾಷ್ಠವನ್ನು 
ಉಪಂೋಗಿಸ ಬಾರದು. ದಂತಕಾಷ್ಟವನ್ನು ಬೀಳಿಸಬಾರದು, ಹಲ್ಲನ್ನು ಶುದ್ದಿಗೊಳಿಸಿದ 
ನಂತರ ಮುರಿದು ಶುದ್ದವಾದ ಸ್ಥಳದಲ್ಲಿ ಹಾಕಬೇಕು. ಅನಂತರ ಸ್ಥಾನವನ್ನು ಮಾಡಿ ದೇವ, 
NON, ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. 


ಸಂಧ್ಯಾ ವಂದನೆ: ಮಂತ್ರಪೂರ್ವಕವಾಗಿ ಎರಡುಸಲ ಆಚಮನವನ್ನು ಮಾಡಬೇಕು. 
"ಆಪೋಹಿಷ್ಠಾ ಮೊದಲಾದ ಮಂತ ತ್ರಗಳನ್ನು ಪಠಿಸುತ್ತಾ ದರ್ಭೆಗಳಿಂದ ನೀರಿನ ಹನಿಗಳನ್ನು 
ಪೋಕ್ಷಿಸಿಕೊಳ್ಳಬೇಕು. ಅನಂತರ "ಅಪೋಹಿಷ್ಠಾ' ಮೊದಲಾದ ಮಂತ್ರಗಳಿಂದ, ವ್ಯಾಹೃತಿ 
ಗಳಿಂದ ಗಾಯತ್ರಿಯಿಂದ, ವರುಣಮಂತ “ood ಪ್ರ ಪೋಕ್ಷಣೆಯನ್ನು ಮಾಡಿಕೊಳ್ಳಬೇಕು. 
ಓಂಕಾರ, ವ್ಯಾಹೃತಿ ಮತ್ತು ಗಾಯತ್ರಿ ಮಂತ್ರಗಳನ್ನು ಹೇಳುತ್ತಾ ಸೂರ್ಯನಿಗೆ 
ಜಲಾಂಜಲಿಯನ್ನು ಕೊಡಬೇಕು. ಅನಂತರ ಪೂರ್ವದಿಕಿೆ ತುದಿಗಳಿರುವಂತೆ ಹಾಸಲ್ಪಟ್ಟ 
ದರ್ಭಾಸನದಲ್ಲಿ ಬಳಿತು, ಮೂರು ಪ್ರಾಣಾಯಾಮಗಳನ್ನು ಮಾಡಿ ಗಾಯತ್ರೀಮಂತ್ರವನ್ನು 
ಜಪಿಸಬೇಕು. ಈ ಮಂತ್ರಪ್ರತಿಪಾದ್ಯವಾದ Ataka ಪ್ರಪಂಚದ ಸೃಷಿಯಾಗಿದೆ. 
ಈ ದೇವತೆಗೆ ಮಾಯೆಯ ಬಂಧನವಿಲ್ಲ ಯಾವುದೇ ಕಲೆಗಳಿಲ್ಲ. ಸೂರ್ಯಮಂಡಲ 
ದಲ್ಲಿರುವ ಈ ದೇವತೆಯನ್ನು ಧ್ಯಾನಿಸಿ ಗಾಯತ್ರೀಮಂತ್ರವನ್ನು ಜಪಿಸಬೇಕು. ಪೂರ್ವದಿಕ್ಕಿಗೆ 
ಅಭಿಮುಖವಾಗಿ ಕುಳಿತು & ಉಪ ಪಸನೆಯನ್ನು ಘಾತ 


ಕೂರ್ಮ DIT) DIO | 229 


ಸಂಧ್ಯಾವಂದನೆಯನ್ನು ಮಾಡದವನು ಅನರ್ಹ: ಸಂಧ್ಯಾವಂದನೆಯನ್ನು 
ಮಾಡದವನು ಅಶುಚಿ. ಅವನಿಗೆ ಯಾವ ಕರ್ಮವನ್ನೂ ಮಾಡಲು ಅರ್ಹತೆಯಿಲ್ಲ. 


ಅವನು ಮಾಡುವ ಎಲ್ಲ ಕರ್ಮವೂ RAO. 


ಸಂಧ್ಯಾವಂದನೆ ಮುಕ್ತಿಗೆ ಸಾಧನ: ಶಾಸ್ತ್ರವು ವಧಿಸಿರುವಂತೆ ಸಂಧ್ಯಾವಂದನೆ 
ಆಚರಿಸಿದ ಬ್ರಾಹ್ಮಣರು ಸೇದಪಾರಂಗತರಾಗಿ, ಭಗವಂತನಲ್ಲ ಮನಸನ್ನಿಡಲು 
ಸಮರ್ಥರಾಗಿ ಸದ್ಗತಿಯನ್ನು ಹೊಂದಿದರು. ಸಂಧ್ಯಾವಂದನೆಯನ್ನು ಮಾಡದೆ ಬೇರೆ 
ಧರ್ಮಕಾರ್ಯಗಳಲ್ಲ ಪ್ರವೃತ್ತಿಮಾಡುವವನು ನರಕವನ್ನು ಹೊಂದುತಾನೆ. ಆದ್ದರಿಂದ 
ಎಲ್ಲಾ ಪ್ರಯತ್ನಗಳನ್ನುಮಾಡಿ ಸಂಧ್ಯೋಪಾಸನೆಯನ್ನು ಮಾಡಬೇಕು. ಸಂಧ್ಕೋಪಾಸನೆ 
ಯೋಗೇಶ್ವರನಾದ ಪರಮಾತ್ಸನ ಉಪಾಸನೆಯೇ ಪೂರ್ವಾಭಿಮುಖವಾಗಿ ನಿಂತು 
ಅಥವಾ ಕುಳಿತು ಒಂದುಸಾವಿರ ಅಥವಾ ಒಂದುನೂರು ಅಥವಾ ಹತ್ತುಸಲ 
ಗಾಯತ್ರೀಮಂತ್ರವನ್ನು ಜಪಿಸಬೇಕು. ಒಂದುಸಾವಿರಕ್ಕಿಂತ ಹೆಚ್ಚುಸಲ ಜಪಿಸಬಾರದು. 
ಹತ್ತಕ್ಕಿಂತ ಕಡಿಮೆಸಲವೂ ಜಪಿಸಬಾರದು. ಅನಂತರ ITV, ಯಜುಸ್‌, 
ಸಾಮವೇದಗಳಲ್ಲಿ ಇರುವ, ವಿವಿಧ ಸೂರ್ಯಮಂತ್ರಗಳಿಂದ ಯೋಗೇಶ್ವರನಾದ 
ಸೂರ್ಯನನ್ನು ಸ್ತುತಿಸಬೇಕು. ಇದೇ ಸೂರ್ಯೋಪಸ್ಥಾನ, ಅನಂತರ ಇದೇ 
ಮಂತ್ರಗಳಿಂದ ಭೂಮಿಗೆ ತಲೆಯನ್ನು ಮುಟ್ಟಿಸಿ ನಮಸ್ಕರಿಸಬೇಕು. ಅನಂತರ 
ಸೂರ್ಯಹೃದಯವನ್ನು ಪಠಿಸಿ ನಮಸ್ಸರಿಸಬೇಕು. 


ಸೂರ್ಯಹೃದಯ 


ಖದ್ಯೋತಾಯ ಚೆ ಶಾಂತಾಯ ಕಾರಣತ್ರಯಹೇತವೇ | 
ನಿವೇದಯಾಮಿ ಚಾತ್ಮಾನಂ sade ವಿಶ್ವರೂಪಿಣೇ | 

ನಮಸ್ಟೇ ಫೃಣಿನೇ ತುಭ್ಯಂ ಸೂರ್ಯಾಯ ಬ್ರಹ್ಮರೂಪಿಣೀ | 
ತ್ರಮೇವ ಬಹ್ಮ ಪರಮಮಾಪೋ ಜ್ಯೋತೀ ರಸೋಮೃತಮ್‌ | 
ಭೂರ್ಭುವಸ್ಹಮೋಂಕಾರಃ ಶರ್ಮೋ ರುದ್ರಃ ಸನಾತನಃ | 
ಪುರುಷಃ ಸನ್ಮಹೋಂತಸ್ಥಂ ಪ್ರಣಮಾಮಿ ಕಪರ್ದಿನಮ್‌ | 
ತ್ರಮೇವ ವಶ್ರಂ ಬಹುಧಾ ಜಾತಂ ಯಜ್ಞಾಯತೆ ಚ ಯತ್‌ | 
ನಮೋ ರುದ್ರಾಯ ಸೂರ್ಯಾಯ ತ್ವಾಮಹಂ ಶರಣಂ ಗತಃ | 
ಪ್ರಚೀತಸೇ ನಮಸ್ತುಭ್ಯಂ ನಮೋ ಮೀಡುಷ್ಠಮಾಯ ಚಿ | 
ನಮೋ Jade ರುದ್ರಾಯ ತಾಮಹಂ ಶರಣಂ ಗತಃ | 


3 


ಹಿರಣ್ಯಬಾಹವೇ ತುಭ್ಯಂ ಹಿರಣ್ಯಪತಯೇ ನಮಃ ॥ 


ಅಂಬಿಕಾಪತಯೇ ತುಭ್ಯಂ ಉಮಾಯಾ: ಪತಯೇ ನಮಃ | 


ನಮೋಸ್ತು ನೀಲಗ್ರೀವಾಯ ನಮಸ್ತು ಭ್ಯಂ ಪಿನಾಕಿನೇ | 


ವಿಲೋಹಿತಾಯ ಭರ್ಗಾಯ ramm, ತೇ ನಮಃ | 
ನಮೋಸ್ತು ನೀಲಗೀವಾಯ ನಮಸ್ತುಭ್ಯಂ ಪಿನಾಕಿನೇ | 


ನಮಸ್ತೇ ವಜ್ರಹಸ್ತಾಯ ತ್ಯಂಬಕಾಯ ನಮೋ ನಮಸಃ 
ಪ್ರಪದ್ಯೆ TI] ವಿರೂಪಾಕ್ಷಂ ಮಹಾಂತಂ ಪರಮೇಶ್ವರಮ್‌ | 


230 ಕೂರ್ಮಮಹಾಪುರಾಣ 


ಹಿರಣ್ಮಯೇ ಗೃಹೇ ಗುಪ್ತಮಾತ್ಗಾನಂ ಸರ್ವದೇಹಿನಾಮ್‌ | 


ನಮಸ್ಕಾಮಿ ಪರಂಜ್ಯೋತಿರ್ಬಹ್ನಾಣಂ 20 ಪರಾಮೃತಮ್‌ I 


ವಿಶ್ವ ಪಶುಪತಿಂ ಭೀಮಂ ನರನಾರೀಶರೀರಿಣಮ್‌ | 
ನಮಃ ಸೂರ್ಯಾಯ ರುದ್ರಾಯ ಭಾಸ್ಟತೇ ಪರಮೇಷ್ಠಿನೇ II 
ಉಗ್ರಾಯ ಸರ್ವರಕ್ಷಾ ಯ 20 ಪ್ರಪದ್ಯ ಸದೈವ ಹಿ | 
(1) ಆಕಾಶದಲ್ಲಿ ಬೆಳಗುತ್ತಿರುವ, ಶಾಂತನಾದ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ 
ಸಾದನಗಳಿಗೆ ಮೂಲನಾದ, ವಿಶ್ವರೂಪಿಯಾದ ನಿನಗೆ ನನ್ನನ್ನು ಸಮರ್ಪಿಸುತ್ತೇನೆ. 


(2) ದಯಾಮಯನಾದ, ಜ್ಞಾನಿಪ್ರಾಪ್ಯನಾದ, ಪೂರ್ಣಸ್ಟರೂಪನಾದ ನಿನಗೆ ನಮಸ್ಕಾರ, 


ನೀನೇ TONNE, ನೀನೇ ಪರಂಜ್ಯೋತಿ, ನೀನೇ ಅಮೃತರಸ, 


(3) ನೀನೇ ಭೂಃ AIS, RE ಎಂಬ ವ್ಯಾಹೃತಿಗಳಿಂದ ಪ್ರತಿಪಾದ್ಯ. ನೀನೇ 
ಓಂಕಾರಪ್ರತಿಪಾದ್ಯ, ನೀನೇ ಸುಖದಾಯಕ, ರೋಗನಿವಾರಕ, ನೀನೇ ಪುರುಷ, 
ಮಹಾತೇಜಸ್ಸು ಸರ್ವಾಂತರ್ಯಾಮಿ. ಜಟಾಧಾರಿಯಾದ ನಿನಗೆ ನಮಸ್ವಾರ. 


(4) ಬಹುವಿಧವಾಗಿ ಹುಟ್ಟಿರುವ ಮತ್ತು ಹುಟ್ಟುತ್ತಿರುವ ಜಗತ್ತಿಗೆ ನೀನೇ ಅಧಿಪತಿ. ರುದ್ರನೂ 
ಸೂರ್ಯನೂ ಆದ ನಿನಗೆ SORT. ನಾನು ನಿನಗೆ ಶರಣಾಗತನಗಿದ್ದೇನೆ. 


(5) ಮಹಾಜ್ಞಾನಿಯಾದ ನಿನಗೆ ನಮಸ್ಸಾರ. ಇಷ್ಟಾರ್ಥಗಳನ್ನು ನೀಡುವವರಲ್ಲಿ ಶ್ರೇಷ್ಠನಾದ 
ನಿನಗೆ ನಮಸ್ಕಾರ, ರುದ್ರನಾದ ನಿನಗ ನಮಸ್ಕಾರ, ನಾನು ನಿನ್ನನು 
ಶರಣಾಗತನಾಗಿದ್ದೇನೆ. ಹಿರಣ್ಕಬಾಹುವಾದ, ಹಿರಣ್ಯಪತಿಯಾದ ನಿನಗೆ ನಮಸ್ವಾರ. 


(6) ಅಂಬಿಕಾಪತಿಯಾದ ನಿನಗೆ ನಮಸ್ವಾರ, ಉಮಾಪತಿಯಾದ ನಿನಗೆ RAID, 
ನೀಲಕಠನೂ, ಖಿನಾಕಧಾರಿಯೂ ಆದ ನಿನಗೆ ನಮಸ್ವಾರ. 


(7) ಕೆಂಪುಬಣ್ಣದವನೂ, ಪೋಷಕನೂ, ಸಹಸ್ತನೇತ್ರನೂ, ಕತ್ತಲನ್ನು ನಾಶಮಾಡು 
ವವನೂ ಆದ ಆದಿತ್ಯನೇ। ನಿನಗೆ ನಮಸ್ವಾರ. 


(8) ವಜ್ರಹಸನಾದ ಮುಕ್ಕಣ್ಣನೇ। ನಿನಗೆ ನಮಸ್ಸಾರ. ವರೂಪಾಕ್ಷನಾದ ಪರಮೇಶ್ವರನೇ 
ನಿನಗೆ ನಮಸ್ವಾರ. 


(9) ಸರ್ವಾಂತಯಾಮಿ ಯಾದ, ಪರಂಜ್ಯೋತಿಯಾದ ಬ್ರಹ್ಮನೇ! ನಿನಗೆ ನಮಸ್ವಾರ. 


(10) ವಿಶ್ವರೂಪನೂ ಪಶುಪತಿಯೂ ಭಯಂಕರನೂ ನರ ನಾರೀ ಶರೀರವುಳ್ಳವನೂ 
ಪ್ರಕಾಶಮಯನೂ, ಪರಮೇಷ್ಟಿಯೂ ಆದ ಸೂರ್ಯನಾದ ನಿನಗೆ ನಮಸ್ವಾರ. 


ಇಂರ್ಟುಕನಾದ ಪುತ್ರನಿಗೆ ಮತ್ತು ಶಿಷ್ಯರಿಗೆ ಇದನ್ನು ಉಪದೇಶಿಸಬೇಕು 


ಕೂರ್ಮಮಹಾಪುರಾಣ 231 


ಸಂಧ್ಯಾವಂದನೆಯಾದನಂತರ.... ಸಂಧ್ಯಾವಂದನೆಯನ್ನು ಮುಗಿಸಿ ಮನೆಗೆಬಂದು 
ಆಚಮನವನ್ನುಮಾಡಿ, ವಿಧಿಯಂತೆ ಅಗ್ನಿಯನ್ನು ಹೊತ್ತಿಸಿ. ವಿಧಿಗೆ ಅನುಗುಣವಾಗಿ 
ಅಗ್ನಿಯಲ್ಲಿ ಉಪಾಸನೆಯನ್ನು ಮಾಡಬೆಕು. ಯಜಮಾನನ ಪರವಾಗಿ ಅವನ ಮಗ, 
ಶಿಷ್ಯ ಹೆಂಡತಿ, ಸೋದರ, 'ಅಧ್ದರ್ಯು ಇವರುಗಳಲ್ಲಿ ಯಾರಾದರೂ ಯಜಮಾನನ 
ಅನುಮತಿಯನ್ನುಪಡದು. ಕೈಯಲ್ಲ ಪವಿತ್ರವನ್ನು ಧರಿಸಿ, ಶುದ್ಧಮನಸ್ಸಿನವನಾಗಿ, 
ಬಿಳಿವಸ್ತವನ್ನು ಉಟ್ಟು, ಇಂದಿಯ. ನಿಗ್ರಹವುಳ್ಳವನಾಗಿ ಅಗ್ನಿಯಲ್ಲಿ ಹೋಮವನ್ನು 
ಮಾಡಸೇಕು.* ದರ್ಚೆಯಿಂದಮಾಡಿದ ಪವಿತ್ರವನ್ನು, ಯಜ್ಞೋಪವೀತವನ್ನೂ ಧರಿಸದ 
ಮಾಡಿದ ಆಚರಣೆಗಳೆಲ್ಲವೂ ರಾಕ್ಷಸರಿಗೆ ಸೇರುತ್ತವೆ. ಐಹಿಕ, ಆಮುಷಿಕಫಲಗಳು 
ಲಭಿಸುವುದಿಲ್ಲ. ದೇವತೆಗಳನ್ನು ನಮಸ್ಕರಿಸಬೇಕು. ಯೋಗ್ಯವಸ್ತುಗಳನ್ನು ಅವರಿಗೆ 
ಅರ್ಪಿಸಬೇಕು. ಪುಷಮೊದಲಾದವುಗಳನ್ನು ಅರ್ಪಿಸಬೇಕು. ಹರಯೆರಿಗೆ 'ನಮಸ್ಯರಿಸಿ 
ಆಶೀರ್ವಾದಗಳನ್ನು ಹೇಳಿಸಿಕೊಳ್ಳಬೇಕು. ಗುರುಗಳ ಸೇವೆಯನ್ನು ಮಾಡಬೇಕು. 
ಅವರಿಗೆ ಒತವಾಗುವ ಕೆಲಸಗಳನ್ನುಮಾಡಬೇಕು. ಶಕ್ತಿಯಿದ್ದಷ್ಟು ಪೇದಾಭ್ಯಾಸವನ್ನು 
ಮಾಡಬೇಕು. ಮಂತ್ರಗಳ ಜಪ ಪವನ್ನು ಮಾಡಬೇಕು. ಶಿಷ್ಕರಿಗೆ ಅಧ್ಯಯನವನ್ನು 
ಮಾಡಿಸಬೇಕು. ವಿಚಾರಗಳನ್ನು ಬುದಿಯೆಲ್ಲಿ ಧರಿಸಬೇಕು. ಶಾಸ್ತಗಳನ್ನು ಪರಿಶೀಲಿಸುತ್ತಾ 
ಧರ್ಮ ಮೊದಲಾದವುಗಳ ಬಗ್ಗೆ ಚೆಂತನೆಯನ್ನುಮಾಡಬೇಕು. ವೇದಿ ಸಂಬಂಧಪಟ, 
ಗ್ರಂಥಗಳನ್ನು ವೇದಾಂಗಗಳನ್ನೂ ಸಂಪೂರ್ಣವಾಗಿ ಅಧ್ಯ ಯನಮಾಡಬೇಕು. 
ಯೋಗಕ್ಷೇಮಗಳ ಪ್ರಾಪ್ತಿಗಾಗಿ ಈಶ್ತರನನ್ನು ಆಶ್ರಯಿಸಬೇಕು. ಕುಟುಂಬ ಪೋಷಣೆಗಾಗಿ 
ನಾನಾ ಪದಾರ್ಥಗಳನ್ನು, ಕೆಲಸಗಳನ್ನು ಸಾಧಿಸಬೇಕು. 


ಅನಂತರ ದೇವತಾರ್ಚನೆ ಮೊದಲಾದ ಕಾರ್ಯಗಳಿಗಾಗಿ RI, 033, ದರ್ಬೆ, 
ಎಳ್ಳು, ಗೋಮಯಗಳನ್ನು ಸಿದ್ಧಪಡಿಸಿಕೂಳ್ಳಬೇಕು. ಸ್ಥಾನಕ್ಕಾಗಿ ಮೃತ್ರಿಕೆಯನ್ನು 
ತೆಗೆದುಕೊಳ್ಳಬೇಕು. ಮಧ್ಯಾಹೃಕಾಲದಲ್ಲಿ ದೈವನಿರ್ಮಿತವಾದ $ರೆಗಳಲ್ಲಿ le 
ಸರೋವರಗಳಲ್ಲಿ ಅಥವಾ ಹಳೆಗಳಲ್ಲಿ ರುರಿಗೆಳಲ್ಲ ಸ್ನಾನವನ್ನುಮಾಡಬೇಕು. ಜನರು 
ಕುಡಿಯುವ ನೀರಿನ ಸ್ಥಾನಗಳಲ್ಲಿ ಸಾನಮಾಡಬಾರದು. ಅಲ್ಲಿ ಸ್ನಾನಮಾಡಲೇಬೇಕಾದ 
ಸಂಧರ್ಭವಿದ್ದರೆ ಐದುಪಿಂಟಟಿ ಮಣ್ಣನ್ನು ಅಲ್ಲಿಂದ ಎತ್ತಿಹಾಕಿ "ಸ್ನಾನಮಾಡಬೇಕು. 


ಹಸಿನಲ್ಲಿಕಾಯಿಯ ಗಾತ್ರದ ಮಣ್ಣಿನಿಂದ ತಲೆಯನ್ನು ತೊಳೆದುಕೊಳ್ಳಬೇಕು. 
, ಅಂತಹ ಎರಡುಮಣ್ಣುಗಳಿಂದ ನಾಭಿಯ ಮೇಲ್ಲಾಗವನ್ನು ತೊಳೆದುಕೊಳಬೇಕು. 
Y  ವಾಬಿಯ ಕೆಳಭಾಗವನ್ನು ಮೂರುಮಣ್ಣುಗಳಿಂದ, ಕಾಲುಗಳನ್ನು ಆರು ಮಣ್ಣುಗಳಿಂದ 
ತೊಳೆದುಕೊಳ್ಳಬೇಕು. "ಅನಂತರ ಹಸಿನೆಲ್ಲಿಕಾಯಿಯ ಗಾತದ ಗೋಮಯವನ್ನು 
ಲೇಪಿ ಕೊಂಡು ಸ್ನಾನವನ್ನುಮಾಡಬೇಕು. ಅನಂತರ `ಆಚೆಮನವನ್ನುಮಾಡಿ 
ವರುಣದೇವತೆಯ ಮಂತ್ರಗಳಿಂದ ನೀರನ್ನು ಅಭಿಮಂತ್ರಿಸಿ, ಪವಿತ್ರಭಾವನಯನ್ನು 
ಮಾಡಿಕೊಂಡು, ವಿಷ್ಣುವನ್ನು ಚೆಂತಿಸಬೇಕು. > ನೀರುನಾರಾಯಣನಿಂದ ಉದ್ಭವಿಸಿತು. 
ಅನಂತರ ನೀರು ನಾರಾಯಣನ ವಾಸಸ್ಥಾನವಾಗಿದೆ. ಆದ್ದರಿಂದ ಸ್ನಾನಕಾಲದಲ್ಲಿ 
ನಾರಾಯಣನನ್ನು ಸ್ಮರಿಸಬೇಕು. ಓಂಕಾರವನ್ನು ಉಚ್ಚರಿಸುತ್ತಾ. ಸೂರ್ಯನನ್ನುನೋಡಿ 
ಮೂರುಸಲ ಮುಳುಗಬೇಕು. ಎದ್ದು ಆಚಮನವನ್ನುಮಾಡಬೇಕು. ಅನಂತರ 
“ಅಂತಶ್ಲರಸಿ ಭೂತೇಷು ಗುಹಾಯಾಂ "ವಿಶ್ವತೋಮುಖ ತಂ ODRA ೦ ವಷಟ್ವಾರ 
ಆಪೋ ಜ್ಯೋತೀರಸೋಮೃ ತವರ್‌”॥ ಎಂಬ ಮಂತ್ರವನ್ನು “ಪೊಸ ಪುನಃ 


232 ಕೂರ್ಮಮಹಾಪುರಾಣ 


ಆಚಮನವನ್ನು ಮಾಡಬೇಕು. ಅನಂತರ ದ್ರುಪದಾಮಂತ್ರವನ್ನು ಮೂರುಸಲ 
ಪಠಿಸಬೇಕು. "ಅಥವಾ ಪ್ರಣವ ಮತ್ತು ವ್ಯಾಹೃತಿಸಹಿತವಾಗಿ ಗಾಯಿತ್ರಿಯನ್ನು 
ಪಠಿಸಬೆಕು. ಅನಂತರ ಅಘಮಹಷ ರ್ಷಣಮಂತ್ರವನ್ನು ಪಠಿಸಬೇಕು. ಅನಂತರ kaia 
lod ಮಯೋಭವಃ' ಎಂಬ ಮಂ ತ್ರಗಳಿಂದ “ಇದಮಾಪಃ ಪ್ರವಹತ” ಎಂಬ 
ಮಂತ್ರದಿಂದಲೂ ವ್ಯಾಹೃತಿಗಳಿಂದಲೂ ಪೋಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಅನಂತರ 
“ಆಪೋ ಹಿ ಷ್ಲಾ” ಮೊದಲಾದ ಮಂತ್ರಗಳಿಂದ ಜಲಾಶಯವನ್ನೇ ಅಭಿಮಂತ್ರಿಸಿ 
ಅದರಲ್ಲಿ ಮುಳುಗಿ ಅಘಮರ್ಷಣಮಂತ್ರವನ್ನು ಮೂರುಸಲ ಜಪಿಸಬೆಕು. 
ದ್ರುಪದಾಮಂತ್ರವನ್ನು ಗಾಯತ್ರಿಯನ್ನು “SÕI ಪರಮಂ ಪದಂ” ಎಂಬ 
ಮಂತ್ರವನ್ನು, ಪುಣವವನ್ನು ಪಠಿಸಬೇಕು. ಶ್ರೀಹರಿಯನ್ನು ಸ್ಮರಿಸಬೇಕು. ಯಜುರ್ವೇದಲ್ಲಿ 
ಪಸಿದ್ದವಾಗಿರುವ “Amar” ಎಂಬ ಮಂತ್ರವನ್ನು ನೀರಿನೊಳಗಿದ್ದು ಮೂರುಸಲ 
ಪಠಿಸುವುದರಿಂದ ಎಲ್ಲ ಪಾಪಗಳ ಪರಿಹಾರವಾಗುತ್ತದೆ. ನೀರನ್ನು ಕೈಯಲ್ಲಿಟ್ಟುಕೊಂಡು 
ಮಂತ್ರವನ್ನು ಜಪಿಸಿ ಮಾರ್ಜನವನ್ನು ಮಾಡಿಕೊಂಡು, ಕೊನೆಗೆ ಆ ನೀರನ್ನು ತಲೆಯ 
ಮಾಲೆ ಹಾಕಿಕೊಂಡರೆ ಎಲ್ಲ ಪಾಪ ಪಗಳಿಂದ ಬಿಡುಗಡೆಯಾಗುತ್ತದೆ. ಯಜ್ಞಗಳ 
ರಾಜನೆನಿಸಿದ ಅಶ್ವ್ತಮೇಧವು ಎಲ್ಲ ಪಾಪಗಳನ್ನು ಪರಿಹಸುವಂತೆ, ಅಘಮರ್ಷಣವು 
ಎಲ್ಲ ಪಾಪಗಳನ್ನು ಪರಿಹರಿಸುತ್ತದೆ ಎಂದು ಶಾಸ್ತಗಳುಹೇಳಿವೆ. 


ಸೂರ್ಯೋಪಸ್ಥಾನ: ಅನಂತರ ae ಪುಷ್ಟ, ಅಕ್ತತೆಗಳನ್ನು ಎಸೆದು 
ಕತ್ತಲನ್ನು ಪರಿಹರಿಸುವ” ಅವನ ಸ್ಪೋತ್ರವನ್ನು ಪಠಿಸಬೇಕು. “ಉದುತ್ಯಂ ಜಾತವೇದಸಂ” 
ಎಂಬ "ಮಂತ್ರವನ್ನು “323308” ಎಂಬ ಮಂತ್ರವನ್ನು “ಹಂಸಃ ಶುಚಿಷದ್‌” ಎ೦ಬ 
ಮಂತ್ರವನ್ನು ಗಾಯತ್ರಿಯನ್ನು, ಇನ್ನೂ ಬೇರೆ "ವೈದಿಕ ಮಂತ್ರಗಳನ್ನು ಪಠಿಸಬೇಕು. 
ಅನಂತರ ಗಾಯತ್ರಿಮಂತ್ರವನ್ನು ಜಹಿಸರೇಕು. ಇದು ಜಪಯಜ್ಞ ಎಂದು VAD. 
ಅನೇಕ ಪವಿತ್ರ ಮಂತ್ರಗಳನ್ನು , ಗುಹ್ಕವಿದ್ಧೆಗಳನ್ನು ಶತರುದ್ರಿಯವನ್ನು, rh 
ಸಕಲ ಸೂರ್ಯದೇವತೆಯ ಮಂತ್ರಗಳನ್ನು ಪಠಿಸಬೇಕು. ಪೂರ್ವದಿಕ್ಕಿನಕಡೆ 
ತುದಿಯಿರುವಂತೆ ಹಾಸಲಟ್ಟಿರುವ ಕುಶಾಸನದಮೇಲೆ ಪೂರ್ವಬಿಮುಖಿವಾಗಿ 
ನಿಂತುಕೊಂಡು ಸೂರ್ಯನನ್ನು ನೋಡುತ್ತಾ ಜಪವನ್ನು ಮಾಡಬೇಕು. 


ಸ್ಪಟಿಕಮಣಿ, ಇಂದ್ದಾಕ್ಷೆ, ರುದ್ರಾಕ್ಷ, EES ಎಂಬ ಮಣಿಗಳಿಂದ ಜಪಮಾಲೆಯನ್ನು 
ಮಾಡಬೇಕು. ಇವುಗಳಲ್ಲಿ 'ಕ ಕಮವಾಗಿ ಅನಂತರ ಹೇಳಲಟಿರುವ ಮಣಿಗಳು ಉತಮ 
ಜಪಮಾಡುತ್ತಿರುವಾಗ ಮಾತನಾಡಬಾರದು. ಅಂಗವಿಕಲರನ್ನು ನೋಡಬಾರದು. ತಲೆಯೆನ್ನು 
ಕುತ್ತಿಗೆಯನ್ನು ಅಲುಗಾಡಿಸಬಾರದು ಹಲ್ಲುಗಳನ್ನು ತೋರಿಸಬಾರದು. ಜಪವನ್ನು 
ಏಕಾಂತದಲ್ಲಿ ಶುಚಿಯಾದ ಸ್ಥಳದಲ್ಲಿ ಆಚರಿಸಬೇಕು. ಇಲ್ಲದಿದ್ದರೆ ಗುಹ್ಯಕರು, ರಾಕ್ಷಸರು, 
ಸಿದ್ದರು ಜಪ ಪವನ್ನು ಅಪಹರಿಸುತ್ತಾರೆ. ಜಪಕಾಲದಲ್ಲಿ ಚ೦ಡಾಲರನ್ನು,  ಅಶುಚಿಗಳನ್ನು, 
ಪತಿತರನ್ನು ಡರ: ಪುನಃ ಜಪಿಸಬೇಕು. ಅವರ ಜೊತೆಮಾತನಾಡಿದರೆ ನಃ ಸ್ನಾನಮಾಡಿ 
ಜಪಿಸಬೇಕು. ಅಶುಚಿ ಪದಾರ್ಥಗಳ ದರ್ಶನವಾದರೆ ಆಚಮನವನ್ನು; ಮಾಡಿ ಸಾ 
ಮಂತ್ರಗಳನ್ನು ಪವಮಾನಂತ್ರಗಳನ್ನೂ ಶಕ್ತಿಯಿದ್ದಷ್ಟು ಪಠಿಸಬೇಕು. ami ಸ್ಥಳದಲ್ಲಿ 
ಹಾಸಲಟ್ಟಿರುವ ದರ್ಬಾಸ ನದಷೇಲೆ ಕುಳಿತು, ಆಚಮನವನ್ನು ಮಾಡಿ ಶಾಸ ಸ್ರವಿಧಿಗೆ 
ಅನುಗುಣವಾಗಿ ಭಕ್ತಿಯಿಂದ ವೇದಮಂತ್ರ ತ್ರಗಳನ್ನು ಪಠಿಸಬೇಕು. ಒದ್ದೆ 'ವಸ್ತವನ್ನು ಧರಿಸಿದ್ದರೆ, 
ನೀರಿನ ಮಧ್ಯ ದಲ್ಲಿದ್ದರೆ ಮೇಲೆ ಹೇಳಿದ ನಿಯಮವಿಲ್ಲ. 


ಕೂರ್ಮಮಹಾಪುರಾಣ 233 


ತರ್ಪಣ: ಜಪ ಮುಗಿದನಂತರ ದೇವತೆಗಳಿಗೆ, ಯಷಿಗಳಿಗೆ ತರ್ಪಣವನ್ನು ಕೊಡಬೇಕು. 
ಓಂಕಾರಪೂರ್ವಕವಾಗಿ ಯಷಿಗಳ ನಾಮವನ್ನು ಉಚ್ಚರಿಸಿ “ತರ್ಪ ಯಾಮಿ ವಃ” ಎಂದು 
ಹೇಳುತ್ತಾ ತರ್ಪಣವನ್ನು ಕೊಡಬೇಕು. ದೇವತೆಗಳಿಗೆ ಮತ್ತು ಬಹ್ಮರ್ಷಿಗಳಿಗೆ ಅಕ್ಷತೋದಕದಿಂದ 
ತರ್ಪಣವನ್ನುಕೊಡಬೆಕು. ಪಿತೃಗಳಿಗೆ ಕಿಲೋದಕ (ಎಳ್ಳು*ನೀರು) ದಿಂದ 
ತರ್ಪಣವನ್ನು: ಕೊಡಬೇಕು. ತಮ್ಮತಮ್ಮ ಗೃಹ್ಮಸೂತ್ರದಲ್ಲಿ (ಅಶ್ವಲಾಯನಸೂತ್ರ ಆಪಸ್ಪಂಭಸೂತ್ರ 
ಇತ್ಯಾದಿ) ಹೇಳಿದಂತೆ ತರ್ಪಣವನ್ನು ಇಡಬೇಕು. ಬಲಗೈಗೆ ಎಡಗೈ ಯನ್ನು ತಾಗಿಸಿಕೊಂಡು 
ದೇವತೆಗಳಿಗೆ. ಯಷಿಗಳಿಗೆ ತರ್ಪಣವನ್ನು. ಕೊಡಬೇಕು. ಲ ದಕಾಂಜಲಿಯಿಂದ ಪಿತೃಗಳಿಗೆ 
ತರ್ಪಣವನ್ನು ಕೊಡಬೇಕು. ದೇವತೆಗಳಿಗೆ "ಉಪವೀತವಾಗಿ (ಜನಿವಾರವನ್ನು ಯಾವಾಗಲೂ 
we ಹೇ ರೀತಿಯಲ್ಲೇ ಇಟ್ಟುಕೊಂಡು) ತರ್ಪಣವನ್ನು ಕೊಡಬೇಕು. ನಿವೀತಿಯಾಗಿ 
(ವರಾಲಾಕಾರವಾಗಿ ಮಾಡಿಕೊಂಡು) ಯಷಿಗಳಿಗ ತರ್ಪಣವನ್ನು ಕೊಡಬೇಕು. 
ಪಿತೃತರ್ಪಣವನ್ನು ಕೊಡುವಾಗ ಪ್ರಾಚೇನಾವೀತಿಯಾಗಿರಬೇಕು. (ಯಾವಾಗಲೂ 
ಹಾಕಿಕೊಂಡಿರುವ ರತಿಗೆ ವಿರುದ್ದವಾದ ರೀತಿಯಲ್ಲಿ ಹಾಕಿಕೊಂಡಿರಬೇಕು.) 


ದೇವತಾರ್ಚನೆ: ಅನಂತರ ಆಚಮನವನ್ನುಮಾಡಿ ಆಯಾಯಾ ದೇವತೆಯ 
ಮಂತ್ರಗಳನ್ನು ಹೇಳುತ್ತಾ ಪುಪ್ಪ-ಪತ್ರೆ ಮತ್ತು ನೀರಿನಿಂದ ಬಹ್ಮ ಶಿವ, ಸೂರ್ಯ, ವಿಷ್ಣು 
ಇವರನ್ನು ಭಕ್ತಿಯಿಂದ ಪೂಜಿಸಬೇಕು. EN ಇಷ್ಟದೇವತೆಗಳನ್ನೂ ಪೂಜಿಸಬೇಕು. 
ಪುರುಷಸೂಕವನ್ನು ಪಠಿಸುತ್ತಾ ಪುಪ್ಪಗಳನ್ನು ಅರ್ಪಿಸ ಸಬೇಕು. ಅಥವಾ ನೀರನ್ನು 
ಅರ್ಪಿಸಬೇಕು. ಇದು ಎಲ್ಲ ಡೇವತೆಗಳಿಗೂ ಇಷ್ಟವಾದ ಪೂಜಾವಿಧಾನ. ಪಣವ 
ಮಂತ್ರವನ್ನು ಪಠಿಸುತ್ತಾ ದೇವತೆಗಳನ್ನು ಧ್ಯಾನಿಸಿ ನಮಸ್ಸರಿಸುತ್ತಾ ಒಂದೊಂದೇ 
ಪುಪಗಳನ್ನು “ಅರ್ಪಿಸಬೇಕು. ವಿಷ್ಣುವಿನ ಆರಾಧನೆಗಿಂತ ಹೆಚ್ಚು ಪುಣ್ಯಕರವಾದ 10 
ಆಚೆರಣೆ 'ಯಾವುದೂಳಲ್ಲ. ಆದ್ದರಿಂದ ಆದಿ, ಅಂತ್ಯಗಳಿಲ್ಲದ ವಿಷ್ಣುವನ್ನು ಸದಾ 
ಆರಾಧಿಸಬೇಕು. ಪುರುಷಸೂಕ್ತ ಮತ್ತು ವಿಷ್ಣುಸೂಕ್ತದಿಂದ' ವಿಷ್ಣುವನ್ನು SOS. 
ಇವೆರಡು ಮಂತಗಳಿಗೆ ಸಮವಾದ ಮಂತವು ನಾಲ್ಕು ವೇದಗಳಲ್ಲೂ ಇಲ್ಲ. ಆದ್ದರಿಂದ 
ಅವನಲ್ಲೇ ಮನಸನ್ನಿಟ್ಟು, ಶಾಂತನಾಗಿ ವಿಷ್ಣುಸೂಕ್ತದಿ೦ದ ವಿಷ್ಣುವನ್ನು ಆರಾಧಿಸಬೇಕು. 
ಅಥವಾ ರುದಗಾಯತ್ರೀ ಮಂತ್ರದಿಂದ ಪ್ರಣವದಿಂದ, ಈಶಾನಮಂತ್ರದಿಂದ 
ರುದ್ರಮಂತ್ರಗಳಿಂದ, ತ್ರ್ಯಂಬಕ ಮಂತ್ರದಿಂದ ಸನಾತನನಾದ ಮಹಾದೇವನನ್ನು 
ಪೂಜಿಸಬೇಕು. ಪುಪ, sd, ನೀರು, ಚಂದನಗಳಿಂದ ಶಿವನನ್ನು ಪೂಜಿಸಬೇಕು. 


"ಓಂ ನಮಃ ಶಿವಾಂರು' ಎಂಬ ಮಂತ್ರವನ್ನು ಜಪಿಸ ಸಬೇಕು. ಶಿವನನ್ನು 
ಮೃತ್ಯುಂಜಯ, 8:30 ಎಂದು ಚಿಂತಿಸುತ್ತಾ ನಮಸ್ಸ ೃರಿಸಬೇಕು. ಬ್ರಹ್ಮ ಈಶ್ವರ be 
ಭಾವಿಸುತ್ತಾ ತನ್ನನ್ನೇ ಅರ್ಪಿಸಿಕೊಳ್ಳಬೇಕು. ಐದುವರ್ಷಗಳಕಾಲ 5ವನಿಗೆ ಪ್ರದಕ್ಷಿಣೆ 
ನಮಸ್ವಾರಗಳನ್ನು "ಮಾಡಬೇಕು. ಹೃದಯಾಕಾಶದಲ್ಲಿರುವ PE ಧ್ಯಾನವನ್ನು ಮಾಡಬೇಕು. 
ದೇವತಾರ್ಜನೆಯಾದನಂತರ “ಹಂಸ s ಶುಚಿಷದ್‌... ” ಇತ್ಯಾದಿ 303007 
ಸೂರ್ಯನನ್ನು ನೋಡಬೇಕು. 


ಪಂಚ ಯಜ್ಞಗಳು: ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಮತ್ತು 
ಬ್ರಹ್ಮಯಜ್ಞ, ಇವುಗಳನ್ನು ಗೃಹಸ್ಥಾಶ್ರಮಿಯು ತಪ್ಪದೇ KERE. ಮೊದಲೇ 
ಬಹ್ಮಯಜ್ಯವನ್ನು ಮಾಡಿರದಿದ್ದರೆ ಮನುಷ್ಕ್ಠಯ್ಯಜ್ಜವನ್ನು ಮಾಡಿದನಂತರ ಮಾಡಬೇಕು. 


234 ಕೂರ್ಮಮಹಾಪುರಾಣ 


ಅಗ್ನಿಯ ಪಶ್ಚಿಮಭಾಗದಲ್ಲಿ ದರ್ಭಾಸನದಲ್ಲಿ ಕುಳಿತುಕೊಂಡು ದರ್ಭದ ಪವಿತ್ರವನ್ನು 
ಕೈಗೆದರಿಸಿ ವೈಶ್ತದೇವವನ್ನು ಮಾಡಬೇಕು. ಹೋಮಶಾಲೆಯ ಅಗ್ನಿಯಲ್ಲಿ ಸಲ 
ಲಿಡಿಗೆಮನೆಯ ಅಗ್ಗಿಯಲ್ಲಿ ವೈಶ್ಚ್ವದೇವಹೋಮವನ್ನು ಮಾಡಬೇಕು. ಹ ರನನ 
ಅಗ್ನಿಯಲ್ಲಿ ಮಾಡುವುದಾದರೆ aal ಅಗ್ನಿಯಲ್ಲಿ ಅನ್ನವನ್ನು ಮಾಡಿಕೊಳ್ಳಬೇಕು. ಅಡಿಗೆ 
ಮನೆಯ ಅಗ್ನಿಯಲ್ಲಿ ಮಾಡುವುದಾದರೆ ಸಿದ್ದವಾದ ಅನ್ನದ” ಆಹುತಿಯನ್ನು ಹಾಕಬೇಕು. 
ಇದು ಸನಾತನಕಮ. ಪಃ ವೈಶ್ವದೇವಕ್ಕೆ ದೇವೆಯಜ್ಞ, ನಜ 33 ಹೆಸರು ನೀರಿನಲ್ಲಿ ಅಥವಾ 
ನೆಲದಮೇಲೆ ಕೋಡ 33 “3 ಶ್ರದೇವವನ್ನು ಮಾಡಬಹುದು. ವೈಶ್ನದೇವಯಜಕೆ 
ಉಪಯೋಗಿಸಿ ಉಳಿದ ಅನ್ನದಿಂದ ಬಲಿಹರಣವನ್ನುಮಾಡಬೇಕು. ಬಡೇ ಭೂತಯಜ್ಞ, 
[ec ಯಜ್ಞದಿಂದ ಎಲ್ಲ ಪ್ರಾಣಿಗಳು ಸಮೃದ್ಧಿಯನ್ನು” ಪಡೆಯುತ್ತವೆ. ನಾಯಿ, ಶ್ರಪಚ, 
ಪತಿತ, ಪಕ್ಷಿಗಳು ಇವರಿಗೋಸ್ಕರ osati OI, ವನ್ನು. ಇಡಬೇಕು. 


ಸಾಯಂಕಾಲಮಾಡಿದ ಅನ್ನದಿಂದ ಗೃಹೀಕೆಯು ಮಂತ್ರವಿಲ್ಲದೆ ಭೂತಬಲಿಯನ್ನು 
ಕೂಡಬೇಕು. ಪ್ರತಿದಿನವೂ ಪಿತ ಗಳನ್ನು ಉದೆ ೇಶಿಸಿ ಒಬ್ಬ 23 ನಿಗೆ ಭೋಜನವನ್ನು 
ಮಾಡಿಸಬೇಕು. ಇದು ನಿತ್ಯಾ ME, ಇದರರದ ಪತ ಗಳಿಗೆ ಸದ್ಧತಿಯಾಗುತದೆ. ವೇದಾರ್ಥವನ್ನು 
ತಿಳಿದಿರುವ ಬ್ರಾಹ್ನಣನಿಗೆ ಯಥಾಶಕಿ ಅನ ದಾನವನ್ನು ಮಾಡಬೇಕು. ಮನೆಗೆಬಂದ ಅತಿಥಿಯಲ್ಲಿ 
ವಷ್ಟುಸನ್ನಿ ಧಾನವನ್ನು ಗುರುತಿಸಿ ಒಳ್ಳೆಯಮನಸ್ತು, ಮಾತ್ನ. ಕೃತಿಗಳಿಂದ ಅವನನ್ನು ಪೂಜಿಸಬೆಕು. 
ನಮಸ್ಸರಿಸಬೇಕು. ನಿತ್ಯಾಹಿ ಕವು ಮುಗಿದಮೇಲೆ ಒಂದು ಹಸುವನ್ನು ಕರೆಯಲು ಬೇಕಾಗುವಷು | 
ಸಮಯ ಅತಿಥಿಗಳನ್ನು 'ನಿರೀಕ್ಷಿಸ ಬೇಕು. ಅತಿಥಿಗೆ ಅನ್ನ ಮಾಧಿದರೆ ಅದರ ನಾಲ್ಕುಪಟ್ಟು 
ಸಮೃದ್ದಿಯು ಮನೆಯ" ಯಜಮಾನನಿಗೆ ಆಗುವುದು. ಭಿಕ್ಷೆಯನ್ನು ಕೇಳಲುಬಂದವರಿಗೆ 
ಎಡಗೈಯ ಸ್ಪರ್ಶವುಳ್ಳ ಬಲಗ್ಗೆ ಯಿಂದ ಭಿಕ್ಷೆಯನ್ನು ಯಥಾಶಕ್ಷಿಕೊಡಬೇಕು. ಕೊಡುವಾಗ "ಹಂತ' 
ಎಂದು ಹೇಳಬೇಕು. ಕ ತುತ್ತು ಭಿಕ್ಷೆಯನ್ನು ಕೊಟ್ಟರೆ ನಾಲ್ಕರಷ್ಟು ಸಮೃ ದ್ವಿಯು 
SMS ಉಂಟಾಗುವುದು ಬ್ರಹ್ಮಚಾರಿಗೆ ಭಿಕ್ಷೆಯನ್ನು ಹಾಕಬೇಕು. 'ಅಭ್ಯಾ ಗತೆರನ್ನು 
ಯಥಾಶಕ್ತಿ ಸತ್ತರಿಸಬೇಕು. ಸತ್ಕಾರ ಮತು ಭಿಕ್ಷಾಪ್ರದಾನಗಳಲ್ಲಿ ಲೋಭರಹಿತನಾಗಿರಬೇಕು. 
ಅತಿಥಿ, ಅಭ್ಕಾ ಒಪ ಬೇಡುವವಕಾಯಾರೂ ಇಲ್ಲದಿದ್ದಾಗ ಗೋವುಗಳಿಗೆ ಅನ ವನ್ನು 
ನಿವೇದಿಸ ಜೇನು. ಅನಂತರ ಬಹುಜನಗಳೊಂದಿಗೆ ಊಟವನ್ನು ಮಾಡಬೇಕು. ಅನ್ನ; ವನ್ನು 
ನಿಂದಿಸಬಾರದು. ಪಂಚಮಹಾ ಯಜ್ಞಗಳನ್ನು ಮಾಡದೆ ನಕ ಮೂಢ. ಗಾ 
ಮರಣಾನಂತರ ಹೀನಮೃಗಗಳ ಜನವನ್ನು ಹೊಂದುತ್ತಾನೆ. 


ಪ್ರತಿದಿನವೂ ಶಕ್ತಿಯಿದ್ದಷ್ಟು ವೇದಾಭಾ )ಸವನ್ನು, ಪಂಚಮಹಾಯಜ್ಞ ಮತ್ತು 
ದೇವತಾರ್ಚನೆಯನ್ನು ಮಾಡುವುದರಿಂದ ಎಲ್ಲ ಪಾಪಗಳೂ ನಾಶವಾಗುತ್ತವೆ. ಮೋಹದಿಂದ 
ಅಥವಾ ಅಜ್ಞಾನದಿಂದ ಯಾರು ದೇವತಾರ್ಚನೆಯನ್ನು ಮಾಡದೆ ಊಟವನ್ನು 
ಮಾಡುತ್ತಾರೋ ಅವರು ಸೂಕರ ನರಕವನ್ನು ಹೊಂದುತಾರೆ. ಆದ್ದರಿಂದ ಎಲ್ಲ 
ಪ್ರಯತ ಗಳನ್ನು, ಮಾಡಿ ದೇವತಾರ್ಚನೆ ಮೊದಲಾದ ಸತ್ಸರ್ಮಗಳನ್ನು ಮಾಡಿ ಸ ಸ್ವಜನರೊಂದಿಗೆ 


ಊಟವನ್ನು ಮಾಡಟಿಕು. ಹೀಗೆ ಮಾಡುವವನು ಸದ್ದತಿಯನ್ನು ಹೊಂದುಶಾನೆ. 


ಬ್ರಾಹ್ಮಣರ ನಿತ್ಯಕರ್ಮಗಳು ಸಂಧ್ಯಾವಂದನೆಯ ಮಹತ್ವ ಎಂಬ ೭೧ನೇ ಅಧ್ಯಾಯ ಮುಗಿಯಿತು 
Sn a 


236 ಕೂರ್ಮಮಹಾಪುರಾಣ 


ನೋಡುತ್ತಿರುವವರಿಗೆ ಕೊಡದೆ ತಿನ್ನಬಾರದು. ಯಜ್ಞಕ್ಕೆ ಉಪಯೋಗಿಸಿ 
ಉಳಿದದ್ದನ್ನೇ ಊಟಮಾಡಬೇಕು. ಕೋಪಗೊಂಡಿದ್ದಾಗ, ಮನಸ್ಸು ಚಂಚಲವಾಗಿದ್ದಾಗ 
ಊಟವನ್ನು ಮಾಡಬಾರದು. ತನಗೋಸ್ಸರವೇ ಅಡಿಗೆ ಮಾಡಿಕೊಳ್ಳುವವನ, ರತಿಗಾಗಿ 
ಮೈಥುನವನ್ನು ನಡೆಸುವವನ, ಎದ್ಯೆಂಯನ್ನ್ನು ಜೀವನೋಪಾಂಯವನ್ನಾಗಿ 
ಮಾಡಿಕೊಂಡವನ ಜೀವನ ವ್ಯರ್ಥ. ತಲೆಗೆ ಬಟ್ಟೆಯನ್ನು ಸುತಿಕೊಂಡು, ಚಪುಲಿಯನ್ನು 


po) 


ಧರಿಸಿಕೊಂಡು ಊಟವನ್ನು ಾಡಬಾರದು. ಮಾಡಿದರೆ ಅದು ಅಸುರಭೋಜನ. 


ಮಧ್ಯರಾತ್ರಿಯಲ್ಲಿ ಮಧ್ಯಾಹ್ನದಲ್ಲಿ ಊಟಮಾಡಬಾರದು. ಅಜೀರ್ಣವಾದಾಗ 
ಊಟವನ್ನು ಮಾಡಬಾರದು. ಒದ್ದಬಟಿ ನ್ನೂಟ್ರು ಊಟ್ಟವನ್ನು ಮಾಡಬಾರದು. ಒಡೆದ 
ಅಥವಾ ಭಾಗವಾಗಿರುವ ಆಸನದಲ್ಲಿ ಕುಳಿತು ಊಟವನ್ನು RAMON. ವಾಹನ 
ದಲ್ಲಿಕುಳಿತು ಊಟಮಾಡಬಾರದು. ಒಡೆದಿರುವ (ಭಿನ್ನವಾಗಿರುವ) ಪಾತ್ರೆಯಲ್ಲಿ 
ನೆಲದಮೇಲೆ ಊಟಮಾಡಬಾರದು. ಕೈಯಲ್ಲ ಹಾಕಿಸಿಕೊಂಡು, ಹಾಕಿಕೊಂಡು 
ಊಟವರಾಡಬಾರದು. ಊಟವರಾಡುತ್ತಿರುವಾಗ ಮೆತ್ತು ಮುಗಿದಮೇಲೆ 
ಕಿತೊಳೆದುಕೊಳ್ಳದೆ (ಇದು ಉಚ್ಛಿಪ್ಪಸ್ಸಿತಿ) ತುಪದ ಪಾತ್ರೆಯನ್ನು ತೆಗೆದುಕೊಳ್ಳಬಾರದು. 
ತಲೆಯನ್ನು 'ಮುಟ್ಟಿಕೊಳ್ಳಬಾರದು. "ದವನ್ನು ಹೇಳಬಾರದು. ನಿಃಶೇಷವಾಗಿ ಊಟ 
ಮಾಡಬಾರದು. ಹೆಂಡತಿಯಜೊತೆ ಊಟಮಾಡಬಾರದು. ಕತ್ತಲಿನಲ್ಲಿ, ಸಂಧ್ಯಾಕಾಲದಲ್ಲಿ, 


ದೇವಾಲಯ ಮೊದಲಾದ ಸ್ಥಳಗಳಲ್ಲಿ ಊಟವನ್ನು ಮಾಡಬಾರದು. 


ಒಂದೇ ವಸ್ತ್ರವನ್ನು ಧರಿಸಿ ಊಟವಮರಾಡಬಾರದು. ವಾಹನದಲ್ಲಿದ್ದ 
ಹಾಸಿಗೆಯಲ್ಲಿದ್ದು ಉಕಟಮಾಡಬಾರದು. ನಗುತ್ತಾ ವಿಲಾಪ ಮಾಡುತ್ತಾ ಊಟವನ್ನು 
ಮಾಡಬಾರದು. ಊಟವಾದಮೇಲೆ ಉದ್ದೇಗವಿಲ್ಲದಂತೆ ಇದ್ದು ಆಹಾರವು 
ಜೀರ್ಣವಾಗಲು ಅವಕಾಶ ಮಾಡಿಕೊಡಬೇಕು. ಇತಿಹಾಸ ಪುರಾಣಗಳಿಂದ 
ವೇದಾರ್ಥವನ್ನು ವಿವರಿಸಬೇಕು. ಅನಂತರ ಪ್ರಾತಃಸಂಧ್ಯಾವಂದನೆಯ ಕ್ರಮದಂತೆ 
ಸಾಯಂಕಾಲ ಸಂಧ್ಯಾವಂದನೆಯನ್ನು ಮಾಡಬೇಕು. ಕುಳಿತುಕೊಂಡೇ ಸಾಯಂಕಾಲದಲ್ಲ 
ಗಾಯತ್ರಿಯನ್ನು ಜಪಿಸಬೇಕು. JAS ಗಾಯತ್ರೀ ಜಪವನ್ನು ಕುಳಿತುಕೊಂಡು 
ಮಾಡುವವನ, ಸಾಯಂಕಾಲದ ಗಾಯತ್ರೀೀಜಪವನ್ನು ನಿಂತು ಮಾಡುವವನು 
ಶೂದ್ರಸಸಮಾನ. ಅವನು ಎಲ್ಲ ಕರ್ಮಗಳಿಗೂ ಅನರ್ಹ. ಅನಂತರ ವಿಧಿಗೆ 
ಅನುಗುಣವಾಗಿ ಹೋಮವನ್ನುವರಾಡಿ, ಉಳಿದದ್ದನ್ನು ಬಂಧುಭ್ಯೃತ್ಯರೊಡನೆ 
ಊಟಮಾಡಬೇಕು. ರಾತ್ರಿ ಕಾಲುಗಳನ್ನು ಒಣಗಿಸಿಕೊಂಡು ಮಲಗಬೇಕು. 
ಉತ್ತರಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಮಲಗಬಾರದು. ಬಯಲಿನಲ್ಲ 
ಮಲಗಬಾರದು. ನಗ್ನನಾಗಿ, "'ಅಶುಚಿಯಾಗಿ ಮಲಗಬಾರದು, ಆಸನದಲ್ಲಿ 
ನಿದಿಸಬಾರದು. ಶಿಥಿಲವಾದ ಮಂಚದಮೇಲೆ, ಖಾಲಿಮನೆಯಲ್ಲಿ ಮಲಗಬಾರದು. 
ಬಿದಿರಿನ ಶಯನದಲ್ಲಿ ಮತ್ತುಗದ ಎಲೆಯ ಶಯನದಲ್ಲಿ ಮಲಗಬಾರದು. 


ಹೀಗೆ ಬ್ರಾಹ್ಮಣ ನಿತ್ಯಕರ್ತವ್ಯವನ್ನು ಹೇಳಿದ್ದೇನೆ. ಇವುಗಳ ಅಮುಸಷ್ಠಾನದಿಂದ 


ಮುಕಿಯು ಅಭಿಸುತ್ತದೆ. ನಾಸಿಕ್ಕಬುದ್ದಿಯಿಂದ ಅಥವಾ ನೋಮಾರಿತನದಿಂದ ಯಾರು 


ಠಃ ಕರ್ತವ್ಯಗಳನ್ನು. ಮಾಡುವುದಿಲ್ಲವೋ ಅವನು ಘೋರನರಕಗಳಿಗೆ ಹೋಗುತ್ತಾನೆ. 


ಕಾಗೆಯಾಗುತ್ತಾನೆ. ತಮ್ಮತಮ್ಮ ಆಶ್ರಮನಿಯಮಗಳನ್ನು ಪಾಲಿಸದೆ ಬೇರೆವಿಧಾನದಿಂದ 
ಮುಕಿಯಾಗುವುದಿಲ್ಲ. ಆದ್ದರಿಂದ ಪರಮಾತ್ಮನನ್ನು ಒಲಿಸುವುದಕ್ಕೊಸ್ಕರ ತಮ್ಮತಮ್ಮ 


po) 


ಆಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನು ಮಾಡಬೇಕು. 


ಕೂರ್ಮಮಹಾಪುರಾಣ 233 
ಭೋಜನ ನಿಯಮಗಳು ಅಧ್ಯಾಯ-೭೨ 


ವ್ಯಾಸ ಉವಾಚ: ಪೂರ್ವದಿಕ್ಕಿಗೆ ಎದುರಾಗಿ ಅಥವಾ ಸೂರ್ಯನಿಗೆ ಎದುರಾಗಿ 
ಶುದ್ದವಾದ ಆಸನದಮೇಲೆ ನೆಲದಮೇಲೆ ಪಾದಗಳು ಇರುವಂತೆ ಕುಳಿತು ಊಟವನ್ನು 
ಮಾಡಬೇಕು. ಪೂರ್ವಾಭಿಮುಖವಾಗಿ ಕುಳಿತು ಊಟಮಾಡಿದರೆ ಕೀರ್ತಿಯುಂಟಾಗುತ್ತದೆ. 
ಪಠಶ್ಚಿವಾಭಿಮುಖವಗಿ ಕುಳಿತು ಊಟಮಾಡಿದರೆ ಐಶ್ವಂರ್ಶ್ಯವು ಲಭಿಸುತ್ತದೆ. 
ಉತ್ತಾರಾಭಿಮುಖವಾಗಿ ಕುಳಿತು ಊಟನಮಡಿದರೆ ಯಥಾರ್ಥಜ್ಞಾನವು ಲಭಿಸುತ್ತದೆ. 


ಊಟಕ್ತಮೊದಲು ಐರಡುಕ್ಕೆಗಳನ್ನು ಎರಡುಕಾಲುಗಳನ್ನು ತೊಳೆದುಕೊಂಡು 
ಆಚಮನವನ್ನು ಮಾಡಬೇಕು. ಗೋಮಯಲೇಪನದಿಂದ ಶುದ್ದವಾದ ಸ್ಥಳದಲ್ಲಿ ಕುಳಿತು 
ಭೋಜನಪಾತ್ರೆಯನ್ನು (ಎಲೆಯನ್ನು, ತಟ್ಟೆಯನ್ನು) ನೆಲದ ಮೇಲೆಇಟ್ಟು ಊಟವನ್ನು 
ವರಾಡಬೇಕು. ಈ ಕ್ರಮದ ಭೋಜನವು ಉಪವಾಸಕ್ಕೆ ಸಮಾನ ಎಂದು 
ಮನುಪ್ರಜಾಪತಿಯು ಹೇಳಿದ್ದಾನೆ. ಮಹಾವ್ಯಾಹೃತಿಯನ್ನು ಹೇಳುತ್ತಾ ನೀರಿನಿಂದ 
ಪುರಿಷೇಚನವನ್ನು ಮಾಡಿ 'ಅಮೃತೋಪಸ್ತರಣಮಸಿ' ಎಂದು ಹೇಳುತ್ತಾ ಆಪೋಶನವನು 
ಮಾಡಬೇಕು. ಓಂಕಾರ ಮತ್ತು ಸ್ಹಾಹಾಕಾರಗಳ ಜೊತೆಗೆ ಪ್ರಾಣಾಹುತಿಯನ್ನು (ಓಂ 
ಪ್ರಾಣಾಯ ಸ್ವಾಹಾ ಎಂದುಹೇಳಿ) ತೆಗೆದುಕೊಳ್ಳಬೇಕು. ಹೀಗೆಯೇ ಓಂ ಅಪಾನಾಯ 
ಸ್ನಾಹಾ, ಓಂ ವ್ಯಾನಾಯಸ್ಥಾಹಾ, ಓ, ಉದಾನಾಯಸ್ವಾಹಾ, ಓಂ ಸಮಾನಾಯಸ್ವಾಹಾ 
ಎ೦ದು ಹೇಳುತ್ತಾ ಕ್ರಮವಾಗಿ ಆಹುತಿಯನ್ನು ತಿನ್ನಬೇಕು. ಹೀಗೆ ಆಹುತಿಗಳನ್ನು 
ತನ್ನಲ್ಲಿಯೇ ಹಾಕಿಕೊಳ್ಳುವುದರ ತತ್ವವನ್ನು ತಿಳಿದುಕೊಂಡು ಆಹುತಿಗಳನ್ನು ತಿನ್ನಬೇಕು. 
ಉಳಿದ ಅನ್ನವನ್ನು ಯಥೇಷ್ಟವಾಗಿ ವ್ಯಂಜನ (ಸಾರು, ಹುಳಿ, ಪಲ ಇತ್ಯಾದಿ) 
ಗಳೊಂದಿಗೆ ಊಟಮಾಡಬೇಕು. ಊಟಮಾಡುತ್ತಿರುವಾಗ ದೇವತೆಗಳನ್ನು ಸ್ಮರಿಸಬೇಕು. 
ಕೊನೆಯಲ್ಲಿ 'ಅಮೃತಾಪಿಧಾನಮಸಿ' ಎಂದು ಹೇಳಿ ನೀರನ್ನು ಕುಡಿಯಬೇಕು. ಕೈ 
ಕಾಲುಗಳನ್ನು ತೊಳೆದುಕೊಂಡು ಆಚಮನವನ್ನು ಮಾಡಬೇಕು. "ಗೌಳ? ಎಂಬ 


ಮಂತ್ರದಿಂದ ಪುನಃ ಆಚಮನವನ್ನು ಮಾಡಬೇಕು. 

ಸರ್ವಪಾಪಗಳನ್ನು ಪರಿಹರಿಸುವ 'ದುಪದಾ' ಮಂತ್ರವನ್ನು ಮೂರುಸಲ ಪಠಿಸಬೇಕು. 
'ಪ್ರಾಣಾನಾಂ NORD?” ಎಂಬ ಮಂತ್ರದಿಂದ ಉದರವನ್ನು ಮುಟ್ಟಿಕೊಳ್ಳಬೇಕು. ಅನಂತರ 
'ಸಂಧ್ಯಾಯಾಮ್‌'” ಎಂಬ ಮಂತ್ರದಿಂದ ಹಿಂದೆಮಾಡಿದ ಕರ್ಮಗಳ ಅನುಮಂತ್ರಣವನ್ನು 
ಮಾಡಬೇಕು. ಅನಂತರ ಪರಬ್ರಹ್ಮನ ಬೆಂತನೆಯನ್ನು ಮಾಡಬೇಕು. ಇದು ಆತ್ಮಯೋಗ. ಇದು 
ಯೋಗಗಳಲ್ಲಿ ಶ್ರೇಷ್ಠವಾದಯೋಗ. ಇದನ್ನು ಇಲ್ಲಿ ಹೇಳಿದಂತೆ ಮಾಡುವವನು 
ಬ್ರಹ್ಮಜ್ಞಾನವನ್ನು ಪಡೆಯುತ್ತಾನೆ. ಗಂಧ, ಮಾಲೆ ಮೊದಲಾದ ಅಲಂಕಾರಗಳನ್ನು ಧರಿಸಿ 
ಶುಚಿಯಾಗಿದ್ದ ಊಟವನ್ನು ಮಾಡಬೇಕು. ಮಧ್ಯಾಹ್ನ ಮತ್ತು ರಾತ್ರಿಮಾತ್ರ ಊಟವನ್ನು 
ಮಾಡಬೇಕು. ಮಧ್ಯದಲ್ಲಿ ಊಟವನ್ನು ಮಾಡಬಾರದು. ಸಂಧ್ಯಾಕಾಲದಲ್ಲಿ ಮಾಡಲೇಬಾರದು. 
ಸೂಂರ್ಯಗ್ರಹಣ, ಚೆಂದ್ರಗಹಣಗಳ ಪೂರ್ವಕಾಲದಲ್ಲಿ ಊಟಮಾಡಬಾರದು. 
ಗಹಣಕಾಲದಲ್ಲೂ ಮಾಡಬಾರದು. ಗಹಣವು ಬಿಟ್ಟಮೇಲೆ ಸ್ನಾನಮಾಡಿಯೇ ಊಟವನ್ನು 
ಮಾಡಬೇಕು. ಚಂದಗಹಣವು ಬಿಟ್ಟಮೇಲೆ ಮಧ್ಯರಾತ್ರಿಯಾಗಿದ್ದರೆ ಊಟಮಾಡಬಾರದು, 
ಗ್ರಹಣವು ಬಿಡುವ ಮೊದಲೇ ಸೂರ್ಯ-ಚಂದ್ರರ ಅಸ್ತವಾದರೆ ಮರುದಿನ ಅವರನ್ನು 
ನೋಡಿಸ್ನಾನಾದಿಗಳನ್ನು ಮಾಡಿ ಊಟವನ್ನು ಮಾಡಬೇಕು. 


ಕೂರ್ಮಮಹಾಪುರಾಣ 237 


ಶ್ರಾದ್ದವಿಧಾನ ಅಧಾ ಯ-೭4 


ja ಉವಾಚ: ದ್ವಿಜರು ಅಮಾವಾಸಿ ಸ್ಥಿಯಂದು ಪಿಂಡಾನ್ಹಾಹಾರ್ಯಕ ಶ್ರಾದ್ದವನ್ನು 
ಭಕ್ತಿಯಿಂದಮಾಡಬೇಕು. ಇದರಿಂದ ಜೋಗ-ಮುಕಿಗಳು ಲಭಿಸುತ್ತವೆ. ಅಮಾವಾಸೆ ಯ 
ದಿನ ಅಪರಾಹ್ನ ಕಾಲದಲ್ಲಿ ಈ ಶ್ರಾದ್ಧವನ್ನು ಮಾಡಬೇಕು. 8, 7 03) ಚಿತುರ್ದಶಿಯನ್ನು 
ಬಿಟ್ಟು ಎಲ್ಲ ತಿಥಿಗಳು 23 ಶ್ರಾದ್ಧಕ್ಕೆ a ಡೋಗ್ಯದಿನಗಳು. ಪ REIS ಆರಂಭಿಸಿ ಮುಂದಿನ 
ತಿಥಿಗಳು 'ಹೆಚ್ಚುಯೋಗ್ಯ ಫುಷಮೊದಲಾದ ಮೂರುಮಾಸ ಗಳಲ್ಲಿ ಬರುವ ಮೂರು 
ಅಮಾವಾಸ್ಯೆಗಳು ಅಷಕಗಳು. ಈ ಮೂರುಅಷಕಗಳು ಮತ್ತು ಮಾಘಮಾಸದ ಹುಣ್ಣಿಮೆ 
ಶ್ರಾದ್ಧಕ್ಕೆ ಂಶೋಗ್ಯವಾದ ಪುಣ್ಯಕರವಾದ ತಿಥಿಗಳು. ೨ರ್ಷಯತುವಿನಲ್ಲಿ 
ಮಘಾನಕ್ಷತ್ರಯುಕವಾದ ತ ತಯೋದಶಿ ಶ್ರಾದ್ಧಕ್ಕೆ ವಿಶೇಷವಾಗಿ ಯೋಗ್ಯವಾದದಿನ. ಚಂದ- 
ಸೂಂರ್ತುರೆ ಗ್ರ ಹಣಕಾಲದಲ್ಲಿ ಮೂ 'ವರಿಗೆ ವಿಸ್ತಾರವಾಗಿ ನೈಮಿತ್ತಿಕ 
ಶ್ರಾದ್ಧವನ್ನು ಮಾಡಬೇಕು. ಮಾಡದವನು ನರಕಬಾಗಿಯಾಗುತ್ತಾನೆ. ಗಹಣಮೊದಲದ 
ಸಮಯದಲ್ಲಿ ಕಾಮೃಶ್ರಾದ್ದಗಳನ್ನು ಶಾಸ್ತಗಳು ಹೇಳಿವೆ. ಆಯನೆ, ವಿಷವ, , ವ್ಯತೀಪಾತಗಳಲ್ಲಿ 
ಶ್ರಾದ್ದಮ ಅನ 023 OR 'ನ್ಹುತೊಡುತ್ತ ದೆ. 305, ಮಣದಲ್ಲಿ ಶ್ರಾದ್ಧ ಮ್ರು 
ಅಕ್ಷಯಘಫಲವನ್ನುಕೊಡುತುದೆ. ಜನ್ಮದಿನ, ಜನ್ಮನಕ್ಷತ್ರಗಳ ಕಾಲದಲ್ಲಿ ಶ್ರಾದ್ಧವನ್ನು ವಶೇಷ 
ಶ್ರದ್ದೆಯಿಂದ ಮಾಡಬೇಕು. ಕೃತ್ತಿಕಾನಕ್ಷತ್ರಕಾಲದಲ್ಲಿ ಶ್ರಾದ್ಧವನ್ನು; ಮಾಡಿದರೆ 'ಸರ್ಗವು 
ಅಭಿಸುತದೆ. ಸೋಹಿಣಿಯಲ್ಲಿಮಾಡಿದರೆ ಸಂತಾನಪಾಖಿ. ” ಮಗಶಿರಾನಕ್ಷತ ಶ್ರಾದ್ಧವು 
ಬ್ರಹ್ಮವರ್ಚ್ಜಸ್ನನ್ನೂ ೦ಟುಮಾಡುತ್ತದೆ. ಆರ್ದಾನಕ್ಷತ್ರ ಶಾದ್ಮದಿಂದ ರೌದಕರ್ಮಗಳ 
ಒದ್ದಿಯಾಗುತ್ತದೆ. ಪ್ರನರ್ವಸುಪ್ತಾದ್ದದಿಂದ ನೌರ್ಯವು, ಭೂಮಿಯು ಲಭಿಸುತ್ತವೆ. VR, 
ನಕ್ಷತ್ರಶ್ರಾದ್ಧವು ಸಂಕುತೃರ ಆಶ್ಲೇಷಾ ನಕ್ಷತ್ರದ ಶ್ರಾದ್ದವು ಸರ್ವಕರ್ಮಗಳನ್ನು ಮಘಾ 
ನಕ್ಷತಶ್ರಾದ್ಧವು ಸೆ ಸೌಭಾಗವನ್ನು ಂಟುಮಾಡುತದೆ. ಪುಬ್ಬಾನಕ್ಷತ್ರದಿಂದ ಧನಲಾಭ. ಫಲ್ಲುನೀ 
ನಕ್ಷತ್ರದಿಂದ ಪ aa ಹಸಾನಕ್ಷತ ಶ್ರಾದ್ಮೆದಿಂದ ವ್ಯಾಪಾರಸಿದ್ಧಿ ವಿಶಾಖಾ ನಕ್ಷತ್ರದಿಂದ 
ಸುವರ್ಣಸಿದ್ದಿಯಾಗುತ್ತದೆ. ಅನೊರಾಧಾ ES ಶಾವದಿಂದ ಮಿತ್ರರೂ. ಜ್ಲೀಷ್ಠಾಶ್ರಾದ್ಧದಿಂದ 
ರಾಜ್ಯವೂ ಲಭಿಸುತ್ತದೆ. ಮೂಲಾಕಕ್ರತ್ರೆ ಶಾದ್ಧದಿಂದ ಕೃಷಿಸಿದ್ದಿಯೂ, ಫೂರ್ವಾಷಾಢಾ ನಕ್ಷತ್ರ 
ಶಾದ್ಧದಿಂದ ಸಮುದಸಂಪತ್ತಿನ ಸಿದ್ದಿಯೂ ಆಗುತೆ. “ ಉತರಾಷಾಢಾನಕ್ಷತ್ರದಲ್ಲಿ ಶಾದ್ಧದಿಂದ 
ಸ ಷಸಿದ್ದಿಯಾಗುತ್ತಡೆ ಶ್ರವಣನಕ್ಷತ್ರ ROOG ಶ್ರೇಷ್ಠತೆಯ ಸಿದ್ದಿ ಧನಿಷ್ಠಾ ಶಾದ್ದವು 
ಇಷ್ಪಾರ್ಥಸಿದ್ದಿ, ಶತತಾರಾ ಶ್ರಾದ್ಧದಿಂದ "ಅತಿಶಯವಾದ "ಬಲದ ಸದ್ದಿಯಾಗುತದೆ ರೇವತಿ 
ಶ್ರಾದ್ಧದಿಂದ ಗೋಸಂಪತ್ತು ಉಂಟಾಗುತ್ತದೆ. ಅಶ್ಲಿನೀ ಶ್ರಾದ್ದದಿಂದ ಅಶ್ವಸಂಪತ್ತಿನ ಸಿದ್ದಿ, 
ಭರಣಿ ಶ್ರಾದ್ದದಿಂದ ಜೀವನೋಪಾಯಸಿದ್ದಿ 


ಆದಿತ್ಯವಾರ ಶ್ರಾದ್ದದಿಂದ ಆರೊಗ್ಯವು, ಸೋಮವಾರ ಶ್ರಾದ್ದದಿಮದ ಸೌಭಾಗ್ಯವೂ, 
ಮಂಗಳವಾರ ಶ್ರಾದ್ಧ ದಿಂದ ಸ ಸರ್ವತ್ರವಿಜಂರವೂ, ಬುಧವಾರ ಶ್ರಾದ್ಧ ದಿಂದ 
ಸರ್ವಕಾಮಸಿದ್ದಿಯೂ, ” ಗುರುವಾರ ಶ್ರಾದ್ಮದಿಂದ ಇಷ್ಟವಾದ ವಿದ್ಯೆಯೂ, 'ಶುಕವಾರ 
ಶ್ರಾದ್ದದಿಮದ ಧನವೂ. ಶಿವಾ ಶ್ರಾದ್ಮದಿರದ ಆಯುಷ್ಠವೂ ಉಂಟಾಗುತ್ತದೆ. ಪ್ರತಿಪತ್‌ 


238 ಕೂರ್ಮಮಹಾಪುರಾಣ 


(ಪಾಡ್ಯ) ಶ್ರಾದ್ಭದಿಂದ ಒಳ್ಳೆ೦ರು ಮಕ್ಕಳ, ದ್ರಿತೀಂಶು ಶ್ರಾದ್ಧದಿಂದ ಪ್ರುತ್ರಿಂಶ, 
ತೃತೀಯಾಶ್ವಾದ್ಧದೆಂದ ಪ ಪಶುಗಳು, ಚತುಧಿನೀ ಪಲಿಚಮೀ ಶ್ರಾದ್ಧದಿರಿದ ಉತ್ತಮಪುತ್ರರು 
ಪ್ರಾಪ್ತಿಯಾಗುತ್ತದೆ. ಷಷ್ಟೀಶ್ರಾದ್ಧದಿಂದ ಕಾಂತಿಯನ್ನು, ಕೃಷಿಯನ್ನೂ, ಸಪುಮಿ ಶ್ರಾದ್ದದಿಂದ 
ಧನವನ್ನು ಅಷ್ಟಮೀ ಶ್ರಾದ್ದದಿಂದ ವ್ಯಾಪಾರವನ್ನೂ ಸಫಲವಾಗಿ ಪಡೆಯುತಾನೆ ನವಮೀ 
ದಶಮೀ" ಮತ್ತು ಏಕಾದಶೀ ಶ್ರಾದ್ಧಗಳಿಂದ ಕಮವಾಗಿ ಒಂದು ಗೊರಸಿನ, ಎರಡು 
ಗೊರಸಿನ ಪ್ರಾಣಿಗಳನ್ನು ಬಹ್ಮವರ್ಚಸಿಗಳಾದ ಮಕ್ಕಳನ್ನೂ ನಾ 


ಮೆ O 
ಉಪಯುಕ್ತವಾದ ದವ್ಯ ಮತ್ತು ಬ್ರಾಹ್ಮಣರು ದೊರೆತಾಗ ಶ್ರಾದ್ಧಕ್ಕೆ ಸೈ ಕಾಲನಿಯಮವೇಇಲ್ಲ. 


ಭೋಗ ಮತ್ತು ಮುಕ್ತಿ ROOD ಲಭಿಸುವ PONID, ಅದಕ್ಕಾಗಿ ಶ್ರಾದ್ಧವನ್ನು 
ಮಾಡಬೇಕು. ಯಾವುದೇ "ಕಾರ್ಯದ ಆರಂಭದಲ್ಲಿ ಅಭ್ಭುದಯವಾದಾಗ, ಪುತ್ರಜನ್ಮ 
ಮೊದಲಾದ ಸಂದರ್ಭದಲ್ಲಿ ಪಾರ್ವಣಶ್ರಾದ್ಧವನ್ನು ಮಡಬೇಕು. ಹೀಗೆ RAS 
ಐದುವಿಧ ಎಂದು ಮನುಹೇಳಿದ್ದಾನೆ. ಯಾತೆಯ ಸಂದರ್ಭದಲ್ಲಿ ತೀರ್ಥಶ್ರಾದ್ಧವು 
ವಿಹಿತವಾಗಿದೆ. ಇದನ್ನು ತಪ ರದೇಮಾಡಬೇಕು. ಶುದ್ಧಿಗಾಗಿಶ್ರಾದ್ದ ಮಾಡಬೇಕೆಂದು 
ಬ್ರಹ್ಮದೇವರು ಹೇಳಿದ್ದಾರೆ. 'ದೈವಿಕಶ್ರಾದ್ಧವನ್ನು ಭಯದಿಂದ” ಬಿಡುಗಡೆಯನ್ನು 


ಪಡೆಯುವುದಕ್ಕಾಗಿ ಮಾಡಬೇಕು” 


ಸಂದ್ಯಾ ಕಾಲದಲ್ಲಿ ರಾತ್ರಿಂಖಯಲ್ಲಿ ಶ್ರಾದ್ಧವ್‌ನ್ನು TIIR IO ದಾ. 
ರಾಹುದರ್ಶನವಾಗುವ ರಾತ್ರಿಯಲ್ಲಿ ಮಾಡಬೇಕು. ದೇಶಕ್ಕೆ ಇರುವ ಮಹಿಮೆಗೆ ತಕ್ಕಂತೆ 
ದ್ದವು ಪುಣ್ಯಕರವಾಗುತ್ತದೆ. ಪ್ರಯಾಗದಲ್ಲಿ ದೇವಕಂಟಕ ಎಂಬ ಸ್ಥಳದಲ್ಲಿ 
ಸತೋ ಮಾಡುವಶ್ರಾದ್ಧವು OT ODT 'ಲವನ್ನು ಕೊಡುತದೆ" ಇಲ್ಲಿ 
ಶ್ರಾದ್ಧಮಾಡಿದರೆ ' ಪಿತೃಗಳು ಸಂತೋಷದಿಂದ 'ಗಾಯನ-ನರ್ತನಗಳನ್ನು ಮಾಡುತಾರೆ. 


ಶೀಲವಂತರಾದ ಬಹಳ ಪುತ್ರರನ್ನು ಪಡೆಯಬೇಕು. ಅವರಲ್ಲಿ ಒಬ್ಬನಾದರೂ 
ಗಯೆಗೆಹೋಗಿ ಶ್ರಾದ್ಧವನ್ನು ಮಾಡಬಹುದು. ಗಯೆಯಲ್ಲಿ ಶ್ರಾದ್ಧವನ್ನು ಮಾಡಿದರೆ 
ಪಿತ ಗಳು ಕಷ್ಟದಿಂದ 'ಮೇಲೆದ್ದು ಸದ್ಗತಿಯನ್ನು ಪಡೆಯುತ್ತಾರೆ. ವರಾಹಪರ್ವತದಲ್ಲಿ. 
ಗಯೆಯಲ್ಲಿ "ಏತ ೃಶ್ರಾದ್ದವು ಪಿತ ಗಳಿಗೆ ವಿಶೇಷವಾಗಿ ತೃಪ್ತಿಕರ. ಹರನ್‌ ಸಾಕ್ಷಾತ್‌ 
ಸ )ಧಾನವಿರುವ ವಾರಣಾಸಿಯಲ್ಲೂ ROT ಪಿತೃಗಳಿಗೆ ತೃಪಿಕರ. ಗಂಗಾದ್ವಾರ, ಪುಭಾಸ, 
ಬಿಲ್ಪಕ, ನೀಲಪರ್ವತ, ಕುರುಕ್ಷೇತ್ರ, ಕುಬ್ಬಾಗ, ei Dori. ಮಹಾಲಯ್ದ, ಕೇದಾರ, 
ಫಲ್ಲಿ ತೀರ್ಥ, ನೈಮಿಷಾರಣ್ಯ, ಸರಸ್ಪಶೀತೀರ, Jao, ನರ್ಮದಾ, ಕುಶಾವರ್ತ, ಶ್ರೀಶೈಲ, 
ಭದರರ್ಣಕ ನೇತ್ರಾವತಿ, ವಿಶಾಖಾ" ಗೋದಾವರಿ ಮೊದಲಾದ ಪುಣ್ಣಕ್ಷೇತ್ರ-ತೀರ್ಥಗಳಲ್ಲ 

ಾದ್ದದಾನವು ಪಿತೃಗಳಿಗೆ ವಿಶೇಷವಾದ ತೃಪ್ತಿಯನು OL ಮಾಡುವುದು. ಮರಳಿನ 
ನಂ-೫ ಶ್ರಾದ್ಧದಾನವು ಪಿತೃಗಳಿಗೆ ವಿಶೇಷವನ್ನು ತೃಪಿಯನು ೦ಟುಮಾಡುವುದು., 


ಕೂರ್ಮಮಹಾಪುರಾಣ 239 


ಭತ್ತ, ಯವ, ಉದ್ದು, ವೀರು, ಮೂಲ, ಫಲ, ಶ್ಯಾಮಾಕ, ಕಾಶ, ನೀವರ, 
ಪ್ರಿಯಂಗುಂ, ಗೋಧಿ, ಎಳ್ಳು ಹೆಸರು-ಕಈ ಪದಾರ್ಥಗಳನ್ನು > ಉಪಯೋಗಿಸಿಮಾಡಿದ 
ಶ್ರಾದ್ದದಿಂದ ಪಿತೃಗಳು ಒಂದು ತಿಂಗಳು ತೃಪ್ಪರಾಗಿರುತ್ತಾರೆ. ಶ್ರಾದ್ಧಕಾಲದಲ್ಲಿ ಮಾವು," 
ಹಲಸು, ಕಬ್ಬು, ದಾಕ್ಷಿ, ದಾಳಿಂಬ, ವಿದಾಶ್ಯ ಕುರುಂಡಗಳನ್ನು ದಾನಮಾಡಬೇಕು. 
ಅರಳು ಮತ್ತು ಜೇನುತುಪವನ್ನು. ಹಿಟ್ಟು ಸಕ್ಕರೆಯನ್ನು ಶೃಂಗಾಟಕ-ಕಶೇರುಕಗಳನ್ನು 


ಶ್ರಾದ್ದ ಕಾಲದಲ್ಲಿ ದಾನಮಾಡಬೇಕು. 


ಪಿಪಲೀ, ರುಚಕ, ಮಸೂರಕ, ಕೂಷ್ಮಾಂಡ, ಅಲಾಬು, ವಾರ್ತಾಕ, ಭೂತ್ಕಣ, 
ಸರಸ, ಕುಸುಂಭ, ಪಿಂಡಮೂಲ, ತಂದುಲೀಯಕ, ರಾಜಮಾಷಗಳನ್ನು, ಎಮ್ಮೆ ಮತ್ತು 
ಆಡಿನ ಹಾಲನ್ನು REI ಉಪಯೋಗಿಸಬಾರದು. ಆಢಕ, ಕೋವಿದಾರ, ot, 
ಮತ್ತು oe ಇವುಗಳನ್ನು ಶ್ರಾದ್ಧದಲ್ಲಿ ಉಪಯೋಗಿಸಬಾರದು. 


ಶ್ರಾದ್ಧವಿಧಾನ ಎಂಬ 73ನೇ ಅಧ್ಯಾಯ ಮುಗಿಯಿತು 


ಬಾ ನಿ) SS 


ಶ್ರಾದ್ದದ ಪಾತಾಪಾತ್ರ ವಿವೇಚನೆ ಅಧ್ಯಾಯ-೭ಳ4 


pA ಉವಾಚ: ಅಮಾವಾಸೆ ಯಂದು ಸ್ನಾನಮಾಡಿದನ೦ಂತರ ಶಾಸ್ತ್ರದಲ್ಲಿ 
ಹೇಳಿರುವಂತೆ ಪಿತೃಗಳಿಗೆ ತರ್ಪಣವನ್ನುಕೊಟ್ಟು ಖಡಾನ್ಸಾಹಾರ್ಯಕ ಶ್ರಾದ್ಧವನ್ನು 
ಮಾಡಬೇಕು. ಶ್ರಾದ್ಧವನ್ನು ವಾಗ ಮನಸುಶಾಂತವಾಗಿರಬೇಕು. sade 
ವೇದದಲ್ಲಿ nd ಬ್ರಾಹ್ಮಣನನ್ನು ಕರೆದಿರಬೇಕು. ಮೇದಪಾರಂಗತನಾದ 
ಬ್ರಾಹ್ಮಣನು 'ಹವ್ಯ-ಕವ್ಯಗಳ ದಾನಕ್ಕೆ ಪಾತ. ಎಂದು ಶಾಸ್ತ್ರಗಳು ಹೇಳಿವೆ. 


ಶ್ರಾದ್ದ ದಾನಕ್ಕೆಪಾತ್ರರು: ಸೋಮಪಾ ಪಾನವನ್ನುಮಾಡುವ, n ಆಜೋಗುಣರಹಿತರಾದ, 
ಧರ್ಮವನ್ನು ತಿಳಿದಿರುವ. ಶಾಂತಮನಸಿನ, ವ್ರತಗಳನ್ನು ಆಚರಿಸುವ, ನಿಯಮಗಳನ್ನು 
ಪಾಲಿಸುವ, ಯುತುಕಾಲದಲ್ಲಿ ಬಾರ್ಯಾಸಂಗಮವನ್ನು ಮಾಡುವ ಬ್ರಾಹ್ಮಣರು ಶ್ರಾದ್ದದಾನಕ್ಕೆ 
ಪಂಚ VANI (ತನ್ನ ನಾಲ್ಕುದಿಕ್ಕುಗಳೆಲ್ಲ ON, ಮತ್ತು ಸೂರ್ಯ) ತಾಪವನ್ನು 
ಸಹಿಸುತ್ತಾ ತಪ ಸುಮಾಡುವ. ಯುಗ್ನೇದ, 5 Dee, ಅಧ್ಯಯನ ಮಾಡಿರುವ 
ತ್ರಿಸುಪರ್ಣ, ಶ್ರಿಮಧುಸೂಕಗಳೆ ಅಧ್ಧಯನವನ್ನು ಮಾಡಿರುವ ಬ್ರಾಹ್ಮಣರು ಶ್ರಾದ್ಧಕ್ಕೆ ಅರ್ಹರು. 


ಪಂಕ್ತಿಪಾವನ: ಅಹಿಂಸಾವತನಿರತನಾದ, ದಾನವನ್ನು ಸ್ಟೀಕರಿಸಿದ ಇತ್ರಯಾಗವನ್ನು 
ನಡೆಸುವ, ದಾನವನ್ನುಮಾಡುವ ವ್ಯಕ್ತಿಯು ಪಂಕಿಪಾವನ. ತಂದೆ-ತಾಯಿಗಳಿಗೆ 
ಹಿತವಾಗುವಂತೆ ನಡೆದುಕೊಳ್ಳುವ, ಪಾಠಃ ಕಾಲದಲ್ಲಿ ಸ್ನಾನವನ್ನುಮಾಡುವ, ದೇಹ- 
ಇಂದ್ರಿಯಗಳ ವಾಪಾರ-ಪ್ರಯೋಜನವನ್ನು sondi, ಇಂದ್ರಿಯನಿಗ್ರಹವಿರುವ 
ವ್ಯಕ್ತಿಯು ಪಂಕಿ-ಪಾವನ. ಜ್ಞಾನದಲ್ಲಿ ಆಸಕ್ಷನಾದ, ವೇದಾಂತಗಳ ” (ಉಪನಿಷತುಗಳ) 
ಅರ್ಥವನ್ನು ಚಿಂತನೆಮಾಡುವ, ಶ್ರದ್ಧಾಲುವಾದ, ಶ್ರಾದ್ದವನ್ನು ಆಚರಿಸುವ ಬ್ರಾಹ್ಮಣನು 
ಪಂಕಿಪಾವನ. ವೇದವಿದ್ಯೆಯಲ್ಲ 'ಆಸಕೆನಾದ. ಸುರುಕುಲದಲ್ಲಿ ವಿದ್ಯಾಭ್ಯಾಸವನ್ನುಮಾಡಿ 
ಎದ್ಭುಕ್ತವಾಗಿ ಹೂರಗೆಬಂದಿರುವ, 3 2. ಚರ್ಯವನ್ನುಪಾಲಿಸುತ್ತಿರುವ. ರ್‌ 


240 ಕೂರ್ಮಮಹಾಪುರಾಣ 
ವೇದಾಧ್ಯನವನ್ನು, ಮಾಡಿರುವ, ಮೋಕಾರ್ಥಿಯಾಗಿರುವ ಬ್ರಾಹ್ಮಣನು ಪಂಕ್ತಿಪಾನ, 


ಬೇರೆ ಗೋತ್ರಪ್ರವರಗಳಿಗೆಸೇರಿದ, ಕುಲಸಂಬಂಧಿಯಲ್ಲದ ಬ್ರಾಹ್ಮಣ ಪಂಕಿಪಾವನ. 
ಶ್ರಾದ್ಧದಲ್ಲಿ ಯೋಗಿಯೂ, ಶಾಂತನೂ, ತತ್ವಜ್ಞಾನನಿರತನೂ ಆದ ಬ್ರಾಹ್ಮಣನಿಗೆ 
ಭೋಜನವನ್ನು ಮಾಡಿಸಬೇಕು. ಅಂತಹ ಬ್ರಾಹ್ಮಣನು ಸಿಗದಿದ್ದರೆ ಜಿತೇಂದ್ರಿಯನೂ, 
ಉಪಕಾರಶೀಲನೂ ಆದ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸಬೇಕು. ಅವನೂ 
ಸಿಗದಿದ್ದರೆ ಮೋಕ್ಹಾರ್ಥಿಯೂ, ವಷಯಪದಾರ್ಥಗಳ ಸ೦ಗವಿಲ್ಲದವನೂ ಆಗ 
ಗೃಹಸ್ಥಾಶ್ರಮಿಗೆ ಭೋಜನವನ್ನು ಮಾಡಿಸಬೇಕು. ಮೇಲಿ ವಿವರಿಸಲ್ಪಟ್ಟ ಯಾರೂ 


ಸಿಗದಿದ್ದರೆ ಸಾಧಕನಾದ ಗೃಹಸ್ಥನಿಗೆ ಭೋಜನವನ್ನು ಮಾಡಿಸಬೇಕು. 


ಪ್ರಕೃತಿಯ ಗುಣ-ತತ್ವಗಳನ್ನು ವೇದಾಂತವನ್ನುತಿಳಿದ ಯತಿಯು ಯಾರ 
ಭೋಜನವನ್ನು ಸ್ಪೀಕರಿಸುವನೋ ಅವನಿಗೆ ಅನಂತಫಲವು ಲಭಿಸುವುದು. ಆದ್ದರಿಂದ 
ಶ್ರಾದ್ಧಕಾಲದಲ್ಲಿ ಪ್ರಯತ್ನಪಟ್ಟು ಈಶ್ವರಜ್ಞಾನನಿಷ್ಠರಾದ ಯತಿಗಳಿಗೆ ಭೋಜನವನ್ನು 
ಮಾಡಿಸಬೇಕು. ಅವರು ಸಿಗದಿದ್ದಾಗ ಬೇರೆಯವರಿಗೆ ಭೋಜನವನ್ನು ಮಾಡಿಸಬೇಕು. 
ಶ್ರಾದ್ಧಕಾಲದಲ್ಲಿ ಯತಿಗಳಿಗೆ ಭೋಜನವನ್ನು ಮಾಡಿಸುವುದು ಪ್ರಥಮಕಲ್ಲ. ಬೇರೆ 
ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸುವುದು ದ್ವಿತೀಯಕಲ್ಲ. ಇದು ಸಜ್ಜನರು 
ಅನುಸರಿಸುತ್ತಾ ಬಂದಿರುವ ದಾರಿ ತೌಯಿಯ ತಂದೆ, ಸೋದರಮಾವ, ಸೋದರಿ 
ಮಗ, ಮಾವ, ಗುರು, ಮಗಳಮಗ, ಖತ್ತಿಜರು, ಯಾಜ್ಯರು (ತನ್ನ ಪೌರೋಹಿತ್ಯದಲ್ಲಿ 
ಯಾಗವನ್ನು ಮಾಡುವವರು) ಇವರನ್ನು ಶ್ರಾದ್ದಭೋಜನಕ್ಕೆ ಕರೆಯಬೇಕು. 

ಶ್ರಾದ್ದಭೋಜನಕ್ಕೆ ಅನರ್ಹರು: ದಕ್ಷಿಣೆಯ ಆಸೆಯಿಂದ ಭೋಜನಕ್ಕೆ ಬರುವವರನ್ನು, 
ಅಂತಹವರು ಮುತ್ತರಾಗಿದ್ದರೂ, ಕರೆಯಬಾರದು. ದಕ್ಷಿಣೆಯ ಆಸೆಯು ಒಂದು ಪಿಶಾಚಿ 
ಅದರಿಂದ ಈ ಲೋಕದಲ್ಲೂ ಫಲವಿಲ್ಲ. ಪರಲೋಕದಲ್ಲೂ ಫಲವಿಲ್ಲ. ವೇದ-ಶಾಸ್ತಗಳ 
ಅಧ್ಯಯನವನ್ನು ಮಾಡದಿರುವ ಬ್ರಾಹ್ಮಣನು ಹುಲ್ಲುಕಡಿಗ ಹತ್ತಿದಬೆಂಕಿಯಂತೆ 


ಆರಿಹೋಗುತ್ತಾನೆ. ಅರ್ಥಾತ್‌ ಅವನಲ್ಲಿ ಬ್ರಹ್ಮವರ್ಚಸ್ಸು ಉಜ್ಜಲವಾಗಿ, ನಿರಂತರವಾಗಿ 


ಮಾಡುವಹೋಮ ಮತ್ತು ಅವನಿಗೆ ಮಾಡಿಸುವ ಬೋಜನ OAO. ಹವ್ಯ-ಕವ್ಯಗಳನ್ನು 
(ಶ್ರಾದ್ದಕಾಲದಲ್ಲಿ) ವೇದವನ್ನು ತಿಳಿಯದವನು ಎಷ್ಟು ತುತ್ತುಗಳನ್ನು ತಿನ್ನುವನೋ ಅಷ್ಟು 
ಉರಿಯುತ್ತಿರುವ, ದಪ್ಪವಾದ ಕಬ್ಬಿಣದ ಗುಂಡುಗಳನ್ನು ತಿನ್ನುವ ಶಿಕ್ಷೆಗೆ ಮರಣಾನಂತರ 
ಒಳಗಾಗುತ್ತಾನೆ. ಸತುಲಪ್ರಸೂತರೂ, ವಿದ್ಯಾವಂತರೂ, ಆಗಿದ್ದರೂ ಕೂಡ 
ಆಚಾರಹೀನರಾಗಿದ್ದಾರೆ. ಅಂತಹವರು ಶ್ರಾದ್ಧ ಭೋಜನವನ್ನು ಮಾಡಿದರೆ. ಆ 
PR RO ಅಸುರರಿಗೆ ಸೇರುವುದು. ಯಾರಕುಲದಲ್ಲಿ ಮೂರು ಸಂತತಿಗಳಲ್ಲಿ (ಉದಾ: 
ತಾತ ತಂದೆ ಮಗ) ವೇದಾಧ್ಯಯನವು ನಡೆಯುವುದಿಲ್ಲವೋ ಅವನು ಕೆಟ್ಟಬ್ರಾಹ್ಮಣ. ಅವನು 
ಶ್ರಾದ್ದಭೋಜನ ಮೊದಲಾದವುಗಳಿಗೆ ಅನರ್ಹ. 


fp 


ಕೂರ್ಮ 97597090 241 


ಕೃತಘ್ನ ಚಾಡಿಕೋರ, ಕ್ರೂರ, SAS» ವೇದನಿಂದಕ, ಮಿತ್ರದೋಹಿ, ಕುಹಕ 
and ವಿಶೇಷವಾಗಿ ಪಂಕ್ತಿದೂಷಕರು. ಇವರಾರಿಗೂ ಶ್ರಾದ್ದಭೋಜನವನ್ನು ಮಾಡಿಸ 
ಬಾರದು. ದಾನವನ್ನುಕೊಡಬಾರದು: ಶೂದ್ರಾನ್ನವನ್ನುತಿಂದ. ಸೆಂಧ್ಯವಂದನೆಯನ್ನು ಬಿಟ್ಟು 
ಮಹಾಯಜ್ಞಗಳನ್ನುಮಾಡದ ಬಾಹಣರು ಪಂಕ್ತಿದೂಷಕರು. ಅಧ್ಯಯನಮಾಡದ 
ವೇದವನ್ನು ತ್ಯಾಗಮಾಡಿದ ಸ್ನಾನ-ದಾನಗಳನ್ನು ಬಿಟ್ಟು ತಾಮಸ, ರಾಜಸ ಬ್ರಾಹ್ಮಣರು 
ಪಂಕಿದೂಷಕರು. ಬಹಳ ವಿವರವೇಕೆ! ಇಷ್ಟು ಸಂಕ್ಟೇಪ, ಶಾಸ ವಿಹಿತವಾದದ್ದನ್ನು 
9 > 
ಮಾಡದ, ಶಾಸನಿಂದಿತವಾದದ್ದನ್ನು ಮಾಡುವ ಎಲ್ಲರನ್ನೂ ಪ್ರಯತ್ನಪಟ್ಟು ಬಿಡಬೇಕು. 


ಟಿ 


ಶ್ರಾದ್ಗಭೋಜನಕ್ಕೆ ಕರೆಯಲೇಬಾರದು. 


ಶ್ರಾದ್ಧದ ಪಾತ್ರಾಪಾತ್ರ ವಿವೇಚನೆ ಎಂಬ ೭೪ನೇ ಅಧ್ಯಾಯ ಮುಗಿಯಿತು 


ಶ್ರಾದ್ದಕಾರ್ಯದ ಶುದ್ದಿ na ವಿಧಾನ ಅಧ್ಯಾಯ-೭೫ 


ವ್ಯಾಸ ಉವಾಚ: ಶ್ರಾದ್ಧದ ಹಂದನದಿನವೇ ಗೋಮಯದಿಂದ ನೆಲವನ್ನು 
ಶುದ್ದಮಾಡಬೇಕು. ಬ್ರಾಹ್ಮಣರನ್ನು “ವಾಳೆ ನಮ್ಮ ಪಿತೃಗಳ ಶ್ರಾದ್ದವುನಡೆಯಬೇಕಾಗಿದೆ" 
ಎಂದು ಹೇಳಿ ಗೌರವದಿಂದ NOAD ED. ಒಂದಿನ ದಿನವೇ ನಿಮಂತ್ರಿಸಲು 
ಆಗದಿದ್ದರೆ ಶ್ರಾದ್ದದದಿನವೇ ಒಂದೆ ಹೇಳಿದ ಲಕ್ಷಣಗಳನ್ನು ಹೊಂದಿದ ಬ್ರಾಹ್ಮಣರನ್ನು 
ನ್ವಿಮಂತಿಸಬೇಕು. ಪಿತೃಗಳಿಗೆ ಈ ಮಾತುಗಳು ಕೇಳಿಸುತ್ತವೆ. 29 ಪಿತೃಗಳು, .ಪರಸರ 
ಆಲೋಚಿಸಿ, ಮನೋವೇಗದಿಂದ ಧಾವಿಸುತಾರೆ. ಅಂತರಿಕ್ಷದಲ್ಲಿ ವಾಯುರೂಪದಿಂದ 
ಇದ್ದುಬ್ರಾಹ್ಮಣರ ಜೊತೆ ಊಟಮಾಡುತ್ತಾರೆ. ಅನಂತರ ಸದ್ಗತಿಯನ್ನು ಹೊಂದುತ್ತಾರೆ. 


ಆಮಂತಿತರಾದ ಬ್ರಾಹ್ಮಣರು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಶ್ರಾದ್ಧಕರ್ತೃವು 
ಕ್ರೋಧ-ಆತುರ-ಮದಗಳಿಲ್ಲದ ಇರಬೇಕು. ಸತ್ಯವಾದಿಯೂ, ಮನಸ್ಪಮಾಧಾನವುಳ್ಳವನೂ 
ಆಗಿರಬೇಕು. ಭಾರವನ್ನು ಹೊರಬಾರದು. ಮೆಥುನವನ್ನು ಮಾಡಬಾರದು. ದೂರ 
ಪ್ರಯಾಣವನ್ನು ಮಾಡಬಾರದು. ಆಮಂತ್ರಿತ ಬ್ರಾಹ್ಮಣನು ಬೇರೆಕಡ ಶ್ರಾದ್ಗಭೋಜನಕ್ಕೆ 
ಹೋದರೆ ಘೋರನರಕವನ್ನು ಹೊಂದುತಾನೆ. ಹಂದಿ ಜನ್ಮವನ್ನು ಹೊಂದುತಾನೆ. 
ಶ್ರಾದ್ಧಕರ್ತೃವು ಒಬ್ಗರನ್ನು ಆಮಂತ್ರಿಸಿ, ಅನಂತರ ಅವರನ್ನು ಮರೆತು ಮತ್ತೊಬ್ಬರನ್ನು 
ಆಹ್ತಾನಿಸಿದರೆ ಅವನು ಆಮಂತ್ರಣತ್ಕಾಗವನ್ನು ಮಾಡಿದಬ್ರಾಹ್ಮಣನು ಹೊಂದುವ ನರಕಕ್ಕಿಂತ 


ಹೆಚ್ಚುಘೋರವಾದ ನರಕಕ್ಕೆಹೋಗುತ್ತಾನೆ. ಮಲದಲ್ಲಿ ಕ್ರಿಮಿಯಾಗಿ ಹುಟುಶಾನೆ. 


ಶ್ರಾದ್ಧಕರ್ತೃವು ಸೋಪರಹಿತನಾಗಿರಬೇಕು. ಶುದ್ಧನಾಗಿರಬೇಕು. ಜಿತೇಂದ್ರಯ 
ವಾಗಿರಬೇಕು. ಮರುದಿನ (ಶ್ರಾದ್ಮದದಿನ) ದಕ್ಷಿಣದಿಕ್ಕಿಗೆಹೋಗಿ ಜೀರುಸಹಿತವಾದ 
ನಿರ್ಮಲವಾದ ನೀರಿನಲ್ಲಿ ದಕಿಣಮುಖವಾಗಿರರುವ ದರ್ಚಿಗಳನ್ನು ತರಬೇಕು. ದಕ್ಷಿಣದಿಕ್ಕಿನ 
$ಡೆಹರಿಯುವಂತಿರುವ, ಮೃದುವಾದ, ಶುಭಲಕಣಗಳುಳ್ಗೆ ಶುಚಿಯಾದ, ಪ್ರತ್ಯೇಕವಾದ 


ಮು SI ೪ ಮು 
ಅಸುರರ ಪ್ರಭಾವವನ್ನು ತಪ್ಪಿಸುತ್ತವೆ. ಅನಂತರ ಬಹಳ ಸಂಸ್ಕಾರಸಂಪನ್ನವಾದ ಅನ್ನವನ್ನೂ 
್ಸಿ, ಸಂಸ್ಕರಿಸಲ್ಪಟ್ಟ oe, ಪೇಯಗಳನ್ನು ತೆಯಾರಿಸಬೇಕ್ಷು, 


ವಿಶ್ವದೇವತೆಗಳ ಸ್ಥಾನದಲ್ಲಿ ಬ್ರಾಹ್ಮಣರಾಗಲು ನಿಯಂತ್ರಿಸಲ್ಪಟ್ಟವರಿಗೆ ಪೊರ್ವಭಿಮುಖವಾಗಿ 


ಿತೃಸ್ಥಾನಕ್ಕೆ ನಿಮಂತ್ರಿಸಲಟ 


ed 6) 


ಹಾಕಬೇಕು. ದಕ್ಷಿಣಕ್ಕೆ ತುದಿಯಿರುವಂತ ದರ್ಭೆಗಳನ್ನುಹಾ& ಅವುಗಳಮೇಲಿ 


ಆಸನಗಳನ್ನುಮುಟ್ಟಿ ತೋರಿಸುತ್ತಾ ಬ್ರಾಹಣರಿಗೆ ಕುಳಿತುಕೊಳ್ಳಿ" So) ಹೇಳಬಲ್ಲ 
ಅವರು ಕುಳಿತ್ರು ಕೊಳ್ಳಬೇಕು. ಪ್ರತಿಯೊಬ ಬ್ರಾಹ್ಮಣನನ್ನು ಪರತ್ಯೇಕವಾಗಿ 
ಹೀಗೆಕೂಡಿಸಬೇಕ್ಕು. ದೇವಸ್ಥಾನದಲ್ಲಿ ಇಬ್ಬರನ್ನೂ ಪೂರ್ವಾಭಿಮುಖವಾಗಿ 
ಕೂಡಿಸಬೇಕು, ಪಿತೃಸ್ಥಾನದಲ್ಲಿ ಮೂರುಜನರನ್ನು ಉತ್ತರಾಭಿಮುಖವಾಗಿ ಕೂಡಿಸಬೇಕು, 


~~ 


ಶ್ರ ಠ 
ಭಂಗಬರುತ್ತದೆ. ಆದ್ದರಿಂದ ಶ್ರಾದ್ಧವನ್ನು ಖಸ್ತರಿಸಬಾರದ್ದು. ವೇದಪಾರಂಗತನಾದ, ಶೀಲ 
ಮೊದಲಾದ ಗುಣಸಂಪನ್ನನಾದ; ಅವಲಕ್ಷಣವಿಲ್ಲದ ಒಬನೇ ಬ್ರಾಹ್ಮಣನಿಗೆ ಭೋಜನ 


e) (a 
ಮಾಡಿಸಿದರೂಸಾಕ್ಷು. RA ತೆಯಾರಿಸಲ್ಪಟ್ಟಿರುವ ಎಲ್ಲು ಪದಾರ್ಥಗಳನ್ನು ಒಂದು 


ಸಧ್ಯಕ್ಕೆ ಉಪಯೋಗಿಸಬೇಕು. ಪಿತ್ಯಸ್ಥಾನದಲ್ಲಿ ನರುವವಂ. ನಡೆಸುವ ವಿಧಿಗಳೆಲ್ಲವನೂ: 
ಕುಳಿತಿರುವ ಎಲ್ಲರನ್ನೂ ಮಾಲಿ, ಮುಂಡಾಸು, ಧೂಪ, ವಸ್ತ್ರ, ಸುಗಂಧ, ಆಭರಣ 
ಇವುಗಳಿಂದ ಅಲಂಕರಿಸಬೇಕು. ಅನಂತರ ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದು 
ಉತ್ತರಾಭಿಮುಖವಾಗಿ ಕುಳಿತುಕೊಂಡು, ಐಧಿಗನುಗುಣವಾಗಿ 'ವಿಶ್ವೇದೇವಾಸ' ಎಂಬ 


ಮಂತ್ರದಿಂದ ದೇವತೆಗಳ ಅವಾಹನವನ್ನು ಮಾಡಬೇಕು. 


ಎರಡು ಪವಿತ್ರಗಳನ್ನು ಧರಿಸಿ ಪಾತ್ರೆಯನ್ನು ತೊಳಿದು ಶನ್ನೋ ದೇವೀ” ಎಂಬ 
ಮಂತ್ರದಿಂದ ನೀರನ್ನುಹಾಕಿ "ಯವೋಸ್ಸ' ಏ೦ಬ ಮಂತ್ರದಿಂದ ಯವಗಳನ್ನುಹಾಕ 3 


| A 
ಪಡೆದು "ಆಯಂತು ನಃ” ಎಂಬ ಮಂತ್ರವನ್ನು ಜಪಿಸಬೇಕು. ಅನಂತರ ಪಿತೃಪಾತ್ರೆಯಲ್ಲ 
"ಶಂ ನೋ ದೇವೀ” OV ಮಂತ್ರದಿಂದ ನೀರುನ್ನು "ತಿಲೋಸಿ' ಎಂಬ ಮಂತ್ರದಿಂದ 


ಕೂರ್ಮಮಹಾಪುರಾಣ 243 


ತಿಲಗಳನ್ನೂ ಹಾಕಬೇಕು. ಹಿಂದಿನಂತೆ ಬ್ರಾಹ್ಮಣನ ಕೈಯಲ್ಲಿ ಅರ್ಯವನ್ನು ಕೊಟ್ಟು, 
ಪಾತೆಗಳಲ್ಲಿರುವ ನೀರನ್ನು ಒಂದು ಪಾತ್ರೆಯಲ್ಲಿ SOS. EN, "ಇದು 
AARS ಎಂದು ನಿರ್ದೇಶಿಸುತ್ತಾ ಪಾತ್ರೆಗಳನ್ನು ಕೆಳಮುಖವಾಗಿ ಡಬೇಕು. ಅನಂತರ 
"ಅಗೌಕರಣ 'ವನ್ನು ಮಾಡುವುದಕ್ಕಾಗಿ ತುಪಮಿಶ್ರಿತವಾದ ಅನ್ನವನ್ನು ತೆಗೆದುಕೊಂಡು, 
"ಮಾಡು' ಎಂಬ 'ಅನುಜ್ಞೆಯನ್ನು ಪಡೆದು. ಉಪವೀತಿಯಾಗಿ EES 


ಹೋಮವನ್ನುಕ್ಕಯಲ್ಲಿ ದರ್ಬ್‌ಂಶುನ್ನುಧ'ರಿಸಿ ಉಪ ಪವೀತಿಂಯಾಗಿಂಯೇ 
(ಜನಿವಾರವನ್ನು ದದ ಕ್ರಮದಲ್ಲಿ ಧರಿಸಿ) “ಮಾಡಬೇಕು. ಪಿತೃಕರ್ಮವನ್ನು 
ಪ್ರಾಚೀನಾವೀತಿಯಗಿ ಮಾಡಬೇಕು. ವೇಶ್ವದೇವವನ್ನು ಹೋಮದಂತೆ pe, 
ದೇವತೆಗಳಿಗೆ ಸತ್ವಾರವನ್ನು ಮಾಡುವಾಗ, ಬಲಮಂಡಿಯನ್ನು ROT, ಊರಬೇಕು. 
ಪಿತೃಸತ್ವಾರವನ್ನು aada ಎಡಮಂಡಿಯನ್ನು ನೆಲಕ್ಕೆ mäda 


"ಅಗ್ನೌಕರಣ'ದಲ್ಲಿ "ಸೋವಾಯ ವೈ ಪಿತೃಮತೆ ಸ್ಪಧಾನಮ*' ಎಂದು ಹೇಳುತ್ತಾ 
ಅಹುತಿಯನ್ನುಹಾಕಿ. "'ಅಗ್ನಯೇ ಕವೃವಾಹನಾಯಸ್ವಾಧಾ' ಎಂದು ಹೇಳುತ್ತಾ 
ಇನ್ನೊಂದು ಆಹುತಿಯನ್ನು “ಹಾಕಬೆಕು. 'ಅಗ್ಗಿಯು ಇಲ್ಲದಿದ್ದರೆ ಬ್ರಾಹ್ಮಣನ ಕೈಯಲ್ಲಿ 
ಕ ಅಥವಾ ದೇವರ ಹತ್ತಿರ 42 ಗೋಶಾಲೆಯಲ್ಲಿ. ಸರಾ 
ಅನಂತರ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ದಕ್ಷಿಣ 'ದಿಕ್ಕಿಗೆಹೋಗಿ 
ಸ್ಥಳವೊಂದರಲ್ಲಿ ಗೋಮಯವನ್ನು ಲೇಪಿಸಿ 'ಮರಳನ್ನುಹಾಕಬೇಕು. ಅಲ್ಲ ದಕ್ಷಿಣದ 
ದಿಕ್ಕಿನಕಡೆಗೆ ತಗ್ಗಾಗಿರುವ ಜರದ ಮಂಡಲವನುಮಾಡಿ ಒಂದು ದರ್ಚೆಯಿಂದ 
ಅದರ ಮಧ್ಯ ವನ್ನು ಮೂರುಗೆರೆಯನ್ನ್ನಿ TN, ಅವರಮೇಲೆ 
ದಕ್ಷಿಣವುಖವಾಗಿ ದೆರ್ಬ್‌ಿಗಳ್‌ನ್ನು ಹಾಸಿ ಉಳಿದಿರುವ' ಹವಿಸ್ಸಿನಿಂದ 
ಮೂರುಪಿಂಡಗಳನ್ನು ನಿಡಬೇಕು. ಹೀಗೆ ಪಿಂಡಗಳನ್ನಿಟ್ಟು, ಆ ಕೈಯನ್ನು 
"ಲೇಪಭಬೋಜನ' ಸನ; ಪಿತೃಗಳನ್ನು ಉದ್ದೇಶಿಸಿ ಆ ದರ್ಜೆಗಳ ಮೇಲಿಡಬೇಕು. 
ಅನಂತರ ಮೂರುಸಲ ಆಜೆಮನವನುಮಾಡಿ. ಪ್ರಾಣಾಯಾಮವನ್ನುಮಾಡಿ ಪಿತೃಗಳನ್ನು 
ಉದ್ದೇಶಿಸಿ ಪಿಂಡಗಳನ್ನು ನಮಸ್ಕರಿಸಬೇಕು. ಪಿಂಡದಹತಿರದಲ್ಲಿ ತೇಷೋದಕವನ್ನು 
ಚೆಲ್ಲಬೇಕು. ಪಿಂಡಗಳನ್ನು ಆಫ್ರಾಣಿಸಬೇಕು. ಪಿಂಡಗಳನ್ನುಮಾಡಿ ಉಳಿದ ಅನ್ನವನ್ನು 
ಬ್ರಾಹ್ಮಣರಿಗೆ ಬಡಿಸಬೇಕು. ಪಾಯಸ, ತೊವ್ವೆ, ಮೊದಲಾದ ವಿಧವಿಧವಾದ 
ರುಚಿಯಾದ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ಬಡಿಸ ಸಬೇಕು. 


ಬ್ರಾಹ್ಮಣರ ಭೋಜನಕಾಲದಲ್ಲಿ ಅವರ ಎದುರಿಗೆ ಯಜಮಾನನು ಕೈಮುಗಿದು 
ಕೊಂಡು ನಿಲ್ಲಬೇಕು. ಪುನಃ ಬ್ರಾಹ್ಮಣರಿಗೆ ಅನ್ನವನ್ನು ಬಡಿಸಬೇಕು. 5 ಪರಾದ 
ಅವರಿಗೆ ಆಚಮನವನ್ನು ನೀಡಬೇಕು. “ಜಿಮನಮಾಡಿದ. ಅವರಿಗೆ ಸುತಲೂ ಇರುವ 
ಪ್ರದೇಶದಲ್ಲಿ ವಿಶ್ರಾಂತಿ "ಪಡೆಯಲು ಅನುಮತಿಯನ್ನುಕೊಡಬೇಕು. ಬ್ರಾಹ್ಮಣರು "ಸ್ವಧಾ 
ಅಸು' ಎಂದು ಹೇಳಬೇಕು. ಭೋಜನವನ್ನು ಮುಗಿಸಿರುವ ಆ ಬ್ರಾಹ್ಮಣರಿಗೆ ಉಳಿದ 
ಅನ್ನದ ಬಗ್ಗೆ ತಿಳಿಸಬೇಕು. ಅವರು ಹೇಳಿದಂತೆ ಅದನ್ನು ವನಿಯೊಗಿಸಬೇಕು. 


ಪಿತೃಕರ್ಮದಲ್ಲಿ "ಸ್ವದಿತಮ್‌?' (ಚೆನ್ನಾಗಿ ಊಟಮಾಡಿದಿರಾ?) ಎಂದು 
ಬ್ರಾಹ್ಮಣರ ತೃಪ್ತಿಯನ್ನು ಸಬೇಕು. ಗೋಶಾಲೆಯಲ್ಲಿ 2033357) ಎಂದೂ, 


244 ಕೂರ್ಮಮಹಾಪುರಾಣ 


ಅಭುದಯಶ್ರಾದ್ದದಲ್ಲಿ "ಸ ಸಂಪನ್ನಮ್‌?' ಎಂದೂ ದೇವತಾರಾಧನೆಯಲ್ಲಿ "ಸೇವಿತಮ್‌?” 
ಎಂದೂ ವಿಚಾರಿಸಬೇಕು. ಆನನ ಯಜಮಾನನು ಪಿತೃಸ್ಥಾನದಲ್ಲಿದ್ದ ಬ್ರಾಹ್ಮಣರನ್ನು 
ಮೊದಲು ಅನಂತರ ವಿಶ್ಲೇದೇವತೆಗಳ ಸ್ಥಾನದಲ್ಲಿದ್ದ ಬ್ರಾಹ್ಮಣರನ್ನು ಕಳಿಸಿಕೊಟ್ಟು 
ದಕ್ಷಿಣದಿಕ್ಕಿನ ಕಡೆಹೋಗುತಾ ಪಿತೃಗಳನ್ನು “ನಮಗೆ ದಾನ naat ಅಭಿವೃದ್ಧಿ 
ಹೊಂದಲಿ. ವೇದಗಳ ಜ್ಞಾನವು ಹೆಚ್ಚಾಗಲಿ. ಸಂತತಿಯು ಬೆಳೆಯಲಿ, ನಮ್ಮ ಶದ್ಯೆಯು 
ಹೋಗದಿರಲಿ, ನಮಗೆ ದಾನಮಾಡಲು ಪದಾರ್ಥಗಳು ವಿಪುಲವಾಗಿ "ಅಭಿಸಲಿ 

ಎಂದು ಪ್ರಾರ್ಥಿಸಬೇಕು. ಪಿಂಡಗಳನ್ನು ಆಕಳಿಗೆ, ಆಡಿಗೆ ಅಥವಾ ಬ್ರಾಹ್ಮಣರಿಗೆ 
ಕೊಡಬೇಕು. ಅಥವಾ ನೀರಿನಲ್ಲಿ ಹಾ ಆದರೆ ಮಧ್ಯದ ಪಿಂಡವನ್ನು 
ಪುತ್ರಸಂತತಿಯನ್ನು ಬಯಸಿರುವ ROSS, ೯ವಿನ ಪತ್ನಿಯು ತಿನ್ನಬೇಕು. 
ಕೈತೊಳೆದುಕೊಂಡು, ನಾನ ವನ್ನುಮಾಡಿ ಪಿತೃಶೇಷದಿಂದ ಜ್ಞಾತಿಗಳಿಗೆ ಹನ 
ವನ್ನು ೦ಟು ಮಾಡಬೇಕು. ಅನಂತರ "ಜಾತಿಗಳಿಗೆ e ಅಡಿಗೆಯನ್ನು ಬಡಿಸಬೇಕು. 
ಆವನ ಊಟವಾದ ನಂತರ ಭೃತ್ಯರಿಗೆ ಬಡಿಸಬೇಕು. ಅನಂತರ ಶ್ರಾದ್ಧಕರ್ತ್ಯ ಮತ್ತು 
ಅವನ ಪತ್ನಿಯು ಊಟಮಾಡಜೇಕು. ಬ್ರಾಹ್ಮಣರ ಎಲೆಯಮೇಲೆ "ಉಳಿದದ್ದನ್ನು 
ಸೂರ್ಯಾಸವಾಗುವವರೆಗೆ ಹೊರಗೆಹಾಕಬಾರದು. ಶ್ರಾದ್ಧವನ್ನು; ಮಾಡಿದ ಪ 
ಮತ್ತು ಅವನ ಪತ್ನಿ ಆದಿನ ಬಹ್ಮಚರ್ಯದಿಂದಿರಬೇಕು.. ಶ್ರಾದ್ಮವನ್ನು ಮಾಡಿದದಿನ 
ಮೈಥುನವನ್ನುಮಾಡಿದರ ಮಹಾತಾರವನರಕಕ್ಕೆ ಹೋಗುವನು. "ಅನಂತರ ಕೀಟಜನ್ಮ 
ವನ್ನು ಸಾನ್‌ ಶ್ರಾದ್ಧಕರ್ತ್ಯವುಶುಚಿಯೂ. ಕ್ರೋಧರಹಿತನೂ, ಶಾಂತನೂ 
ಆಗಿರಡೇತು. ಶ್ರಾದ್ಧಭೋಜನ' ಮಡದ ಬ್ರಾಹಣನೂ ಹೀಗೆಯಿರಬೇಕು. ಆದಿನ 
ವೇದಾಧ್ಯಯನವನ್ನು ಮಾಡಬಾರದು. ಪ್ರಯಾಣಮಾಡಬಾರದು. ಒಂದುಕಡೆ ಶ್ರಾದ್ಧ 
ಭೋಜನವನ್ನುಮಾಡಿ ಅದೇದಿನ ಮತ್ತೊಂದುಕಡೆ ಶ್ರಾದ್ದಭೋಜನವನ್ನು ಮಾಡುವುದು 
ಮಹಾಪಾಪ. a ಮಾಡಿದವರು ಬಹುವಿಧವಾದ ನರಕಗಳಿಗೆ ಹೋಗುತ್ತಾರೆ. ಹೀಗೆ 
ನಿಮಗೆ ಶ್ರಾದ್ದಕಲ್ಲವನ್ನು ಚೆನ್ನಾಗಿ ವಿವರಿಸಿದ್ದೇನೆ. ಇದನ್ನು ತಿಳಿದವರು ದುಃಖಗಳನ್ನು 
ಕಳೆದುಕೊಂಡು ನಿತ್ಯವೂ ಏಳಿಗೆಯನ್ನು ಪಡೆಯುತ್ತಾರೆ. SORO ವಿಧಿಯನ್ನು 
ತಿಳಿದು ಅದನ್ನು ಶದ್ದೆಯಿಂದ di ಆಮದಿಂದಲೇ 'ಅಗ್ಗೆಕರಣ'ವನ್ನು 
ಮಾಡಬೇಕು. i A (ಹಸಿ ಪದಾರ್ಥಗ ಳಿಂದಲೇ ಪಿಂಡಗಳನ್ನು EE 
ಬೇಕು) ಶ್ರಾದ್ದವಿಧಿಯನ್ನು ಸರಿಯಾಗಿ ತಿಳಿದು ಶಾಂತಮನಸ್ಸಿ ನಿಂದ ಅದನ್ನು ಆಚರಿ 
ಸುವವರು ಕಲ್ಮಷಗಳನ್ನು ಕಳೆದುಕೊಂಡು ಯತಿಗಳ ಸ್ಥಾನವನ್ನು ಹೊಂದುವರು. 


ಶ್ರಾದ್ಧ ಈಶ್ವರನ ಆರಾಧನೆಯೇ. ಆದ್ದರಿಂದ ಪ್ರಯತ್ನಪಟ್ಟು ಶ್ರಾದ್ಧವನ್ನು 
ಮಾಡಬೇಲು. ಧನವಿಲ್ಲದ ಬ್ರಾಹ್ಮಣನು ಸ್ನಾನಮಾಡಿ ಪಿತಗಳಿಗೆ ತಿಮೋದಕಗಳಂದ 
ತರ್ಪಣವನ್ನುಕೊಟ್ರು ಫಲ-ಮೂಲಗಳನ್ನಾದರೂ ಬ್ರಾಹ್ಮಣರಿಗೆ ಕೊಡಬೇಕು. 


ಅಭ್ಯು ದಯಶ್ವಾದ್ದ: ಅಭ್ಯುದಯವನ್ನು (ಮಕ್ಕಳು ಉಪನಯನ, ವಿವಾಹ ಮೊದಲಾದ 
ಸಂದರ್ಭದಲ್ಲಿ) ಬಯಸುವವನು Söör ಕಳೆದನಂತರ ಅಭ್ಯುದಯಶ್ರಾದ್ದವನ್ನು 
ಮಾಡಬೇಕು. ಇದನ್ನು ಪೂರ್ವಾಹ್ನದಲ್ಲಿ ಮಾಡಬೇಕು. ದೇವಸ್ಥಾನದಲ್ಲಿ ' ಮಾಡುವಂತೆಯೇ 
ಎಲ್ಲವನ್ನೂ ಮಾನು ಎಳ್ಳನ್ನು ಉಪಯೋಗಿಸಬಾರದು. 'ದರ್ಭೆಗಳನ್ನು ನೇರವಾಗಿ 
riiet. ಇಬ್ಬರು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ನಾಂದಿಯಲ್ಲಿ “ನಾಂದೀ 


